ಓದು, ಬರಹ ಬಲ್ಲವರ ಪುಸ್ತಿಕೆ | 


“ ಸೃಜನಶೀಲರೊಂದಿಗೆ ಮುಖಾಮುಖಿ 
* ಆಹ್ಲಾನ 

* ಸಾಹಿತ್ಯ ಪರಿಷತ್ತಿಗೊಂದು ಕರ್ತವ್ಯ 
© ವಿಜಯನಗರದ ಎ ವಿ 
೨ ಎಸ್‌.ಕೆ. ರಾಮಚಂ 
* ಬೆಂಗಳೂರಿನಲ್ಲಿ ತುಳಸಿರಾಮ 


* ಎರಡು ಪುಸ್ತಕಗಳ ಇಣುಕುನೋಟ 


ನೊ 
9 ಕರ್ನಾಟಕದ ಅರ್ವಾಚೀನ ಗಣಿ 
* ಭಾಷಾಂತರದ ಅವಾಂತರಗಳು 
* ಕಾಡಿನಲ್ಲಿನ ಆದಿವಾಸಿಗಳ ಪು 
e ಕನ್ನಡಿಗರ ಕನ್ನಡದ ಮನೆ 
* ರಾಯಚೂರು. ಅಲ್ತಾಫ್‌ ತಂಡದವ ರಿಗೆ 
ಬಂಡಾಯ, ಪ್ರಜಾವಾಣಿ ವಿಮರ್ಶಕರಿಗೆ 


ಸಹಸ ಸಂ ಸ್‌ 24 ಪಗಳ | 


ಓದು, ಬರಹ ಬಲ್ಲವರ' ಪು | ರೊ. 500/- . 


೨ನೇ ವರ್ಷದ ೩ನೇ ಪುಸ್ತಿಕೆ 


' ಸೆಕೆ | 
ನವೆಂಬರ್‌ ೨೦೦೭ ಪಸರಿಗೆ ಕಳಿಸಿಕೊಡಬೇಕಾಗಿ ಎ 
ಒಳಪುಟಗಳಲ್ಲಿ... 

೧. ಸೃಜನಶೀಲರೊಂದಿಗೆ ಮುಖಾಮುಖಿ ಸಂಪಾದಕ ತ 

೨. ಆಹ್ವಾನ -: ಗೋಪಾಲಕೃಷ್ಣ ಅಡಿಗ, ಮೊಗೇರಿ ಎದ್ದು 

೩. ಸಾಹಿತ್ಯ ಪರಿಷತ್ತಿಗೊಂದು ಕರ್ತವ್ಯ ಸಂಹಿತೆ "” ಎಂ. ಗೋಪಾಲಕೃಷ್ಣ 

೪. ವಿಜಯನಗರದ ವಿಶಿಷ್ಟರೂಪದ ಕಂಭಗಳು 


ಪ್ರಕಾಶನ : ` ಪುಸ್ತಕಮನೆ 


(ಟ್ಟ 
e 


. ಕನ್ನಡಿಗರ ಕನ್ನಡದ ಮನೆ --- ಎಸ್‌.ವಿ. ಜಯಶೀಲರಾವ್‌ 


ಎ ಹೊರಗಿನವರು 8 
| ಐಂಓ/ಡಿ ಡಿಗಳಲ್ಲಿ ಮಾತ್ರ 


ತಿರುಮಲೆ ಶ್ರೀರಂಗಾಚಾರ್ಯ 
ಎಸ್‌.ಕೆ. ರಾಮಚಂದ್ರರಾವ್ಯ ಅವರ ದಾಸಸಾಹಿತ್ಯ ವಿವೇಚನೆ 
| ಎಚ್‌.ಎನ್‌. ಮುರಳೀಧರ 


ಬೆಂಗಳೂರಿನಲ್ಲಿ ಒಂಟಾಯ ರಾಮೋತ್ಸವ 
ಮತ್ತು ಹರಿದಾಸ ಆಂದೋಲನ '“”- . ಗೀತಾಚಾರ್ಯ 


ಎರಡು ಪುಸ್ತಕಗಳ ಇಣುಕುನೋಟ -- ಬಿ.ಎಸ್‌. ಚಂದ್ರಶೇಖರ್‌ 
ಕರ್ನಾಟಕದ ಅರ್ವಾಚೀನ ಗಣಿತಜ್ಞರು ಎಸ್‌, ಬಾಲಚಂದ್ರರಾವ್‌ 
ಭಾಷಾಂತರದ ಅವಾಂತರಗಳು "ಈರಪ್ಪ ಎಂ. ಕಂಬಳಿ 


ಕಾಡಿನಲ್ಲಿನ ಆದಿವಾಸಿಗಳ ಪುನರ್ವಸತಿ: ಸಮಸ್ಸೆ - ಪರಿಹಾರ 
ಕೆ.ಎಸ್‌. ನವೀನ್‌ 


ರಾಯಚೂರು ಅಲ್ತಾಫ್‌ ತಂಡದವರಿಗೆ ಅಭಿನಂದನೆ 
ಬಂಡಾಯ, ಪ್ರಜಾವಾಣಿ ವಿಮರ್ಶಕರಿಗೆ ಶ್ರದ್ಧಾಂಜಲಿ --- ಸಂಪಾದಕ... 


702, ಬಿ.ಸಿ.ಸಿ.ಹೆಚ್‌.ಎಸ್‌. ಲೇಔಟ್‌, ವಾಜರಹಳ್ಳಿ. ತಲಘಟ್ಟಪುರ, ಬೆಂಗಳೂರು $604 
ಮೊಬೈಲ್‌ : 9845867184 / 9242221506 


e-mail : hariharapriya@ gmail.com pustakamane@yahoo.ce 

ಇಳಾ ಮುದ್ರಣ 

ನಂ. 36, 40 ಅಡಿ ರಸ್ತೆ, ರಾಘವನಗರ, ನ್ಯೂಟಿಂಬರ್‌ಯಾರ್ಡ್‌ ಲೇಔಟ್‌ ' 
ಬೆಂಗಳೂರು 560 026 ದೂರವಾಣಿ : 32715773 / 26757159 
[ 

ತ 


ಜ್ಯ 
ಘೌ 


೧ 


ಸೃಜನಶೀಲರೊಂದಿಗೆ ಮುಖಾಮುಖ 


ಸ೦ಪಾದಹ 


ನನ್ನ ಪ್ರೀತಿಯ ಕೃಷ್ಣರಾಜನಗರ ತಾಲ್ಲೂಕಿನ ಜನತೆಯ ಮೂಲಕ ಕನ್ನಡದ ಎಲ್ಲ ಬಂಧುಗಳೆ. 


ಅಚಾನಕ್ಕಾಗಿ ನಿಮ್ಮೊಂದಿಗೆ ನನ್ನ ಅನುಭವ, ಆಲೋಚನೆಗಳನ್ನು ಹಂಚಿಕೊಳ್ಳುವ ಅವಕಾಶ ಒದಗಿಬಂದಿದೆ. 
ಸೃಜನ ಬಳಗದ ಅಧ್ಯಕ್ಷರಾದ ರಾ. ಸುರೇಶ್‌ ಅವರು ದೂರವಾಣಿ ಮೂಲಕ ತಿಳಿಸಿ, ಆನಂತರ ಪತ್ರ 
ಬರೆದಾಗ ಬೆರಗಾಯಿತು. ಲೇಖಕರು, ಕಲಾವಿದರೂ ಆದ ಸುರೇಶ ಅವರು ಎಂತಹ ಸ ಸ೦ದರ್ಭದಲ್ಲಿ 
ಬಳಗವನ್ನು ಕಟ್ಟುತ್ತಿದ್ದಾರೆ ಎಂಬುದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಮೌನ ಹೇಗೆ ಸಮ್ಮತಿ ಲಕ್ಷಣ 
ಎಂದು ನಮ್ಮ ಭಾರತೀಯ ಸಂಸ್ಥ ತಿವ೦ಂತರು ಹೇಳುತ್ತಾ ಬ೦ದಿದ್ದಾರೊ, ಅದಕ್ಕೆ ವಿರುದ್ಧವಾಗಿ. ಪ್ರತಿಕ್ರಿಯೆ 
ಕೂಡ ಪ್ರತಿಭಟನೆಯ ಲಕ್ಷಣವಾಗುತ್ತದೆ ಎಂಬುದು ನನ ವ್ಯಾಖ್ಯಾನ. ಇದೇ ದಿನವೇ ರಾಜ್ಯದ ತುತ್ತತುದಿಯಲ್ಲಿ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಸ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಇತ್ತ, ನಮ್ಮನ್ನು ಹಿಂದೆ ಆಳದ ನಾಲ್ವಡಿ 
ಕೃಷ್ಣರಾಜ ಓಡೆಯರ್‌ ಅವರ ಹೆಸರನ್ನು ಇಟ್ಟುಕೊ೦ಡ ನಗರ, ಸೃಜನ ಬಳಗಕ್ಕೆ ಎಷ್ಟೇ ಕಡಿಮೆ 
ಸ೦ಖ್ಯೆಯಲ್ಲಿಯಾದರೂ ಬಹುಶಃ ಯಾವ ಪ್ರಚಾರ ಆಡಂಬರ ಇಲ್ಲದೆ ಸಿದ್ಧಗೊಂಡಿದೆ. 


ನೀವೆಲ್ಲ ಲೇಖಕರಾಗಿದ್ದೀರಿ, ಕಲಾವಿದರಾಗಿದ್ದೀರಿ, ಮುಖ್ಯವಾಗಿ ಯುವಕರಾಗಿದ್ದೀರಿ. ಅನ್ಯಾಯದ 
ಎರುದ್ಧ ಹೋರಾಟ ಮಾಡುವ ಮನೋಭಾವ ಹೊಂದಿದ್ದೀರಿ. ಎಲ್ಲಕ್ಕಿಂತ ವಿಶೇಷವೆಂದರೆ, ಬಳಗದ 
ಸದಸ್ಯರಲ್ಲಿ ಜಾತ್ಯತೀತರು, ಹೆಣ್ಣು ಗ೦ಡುಗಳಲ್ಲಿ ತಾರತಮ್ಯ ಭಾವವಿಲ್ಲದವರು ಒಗ್ಗೂಡಿದ್ದೀರಿ. ಈ ಎಲ್ಲ 
ಸ್ವಭಾವ, ಗುಣ, ಆದರ್ಶ ಉಳ್ಳ ನೀವು ಮಾಡುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನನಗೆ 
ಹೆಮ್ಮೆ ಹಾಗೂ ಸಂತೋಷದ ವಿಚಾರವಾಗಿದೆ. 


ಭಾರತದ ಕ್ರಾಂತಿಕಾರಿ ಕವಿ ಶ್ರೀ ಶ್ರೀ ಹೇಳಿದ ಮಾತು ಇಲ್ಲಿ ನೆನಪಾಗುತ್ತಿದೆ : ಭಾರತದ ರಾಷ್ಟ್ರಪತಿ 
ಆಗುವುದಕ್ಕಿಂತ ಕ್ರಾಂತಿಕಾರಿ ಲೇಖಕರ ಬಳಗ (ವಿ.ರ.ಸಂ.)ದ ಸದಸ್ಸ ವಾಗಿರುವುದು ನನಗೆ ಅತ್ಯಂತ 
ಹೆಮ್ಮೆಯ ವಿಷಯ. 


ಇದೇ ದಿನವೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಭರ್ಜರಿ ಊಟ ಮತ್ತು ಜಾತ್ರೆಯ ಸಂತರ್ಪಣೆ ನಡೆಯಲಿದೆ. 
ಆಳುವವರ ದರ್ಬಾರಿನಲ್ಲಿ ಶುರುವಾಗುವ ಕಾರ್ಯಕ್ರಮ, ಎಂದೂ ಕಾರ್ಯಗತವಾಗದ ವೀರಾವೇಶದ 
ಠರಾವುಗಳಿಂದ ಮುಗಿದು ಹೋಗುವ ಪ್ರತಿವರ್ಷದ ಕಾಟಾಚಾರದ ಈ ಬೃಹತ್‌ ಸಂತೆಯಲ್ಲಿ ಸಿಕ್ಕವರಿಗೆ 
ಸೀರುಂಡೆ. ಅ೦ತಹ ಕಡೆ ಕಳೆದು ಹೋಗುವುದಕ್ಕಿಂತ, ಇದೀಗ ಹುಟ್ಟುತ್ತಿರುವ ನಿಮ್ಮ "ಸೃಜನ' ಬಳಗದಲ್ಲಿ 
ನನ್ನನ್ನು ನಾನು ಗುರುತಿಸಿಕೊಳ್ಳುವುದೆ ಸ೦ತೋಷಕ್ಕೆ ಕಾರಣವೂ ಕೂಡ. 


ಯಾವ ಕಲೆಯೂ ಸೃಜನಶೀಲವಾದದ್ದೆ. ಅದನ್ನು ಆಶ್ರಯಿಸಿದ ಅಥವಾ ಅದಕ್ಕೆ ಆಶ್ರಯ ನೀಡಿದ್ದ 
ವ್ಯಕ್ತಿ, ಅಷ್ಟರಮಟ್ಟಿಗೆ ಸೃಜನಶೀಲರು ಎ೦ಬುದೂ ನಿಜ. ಆದರೆ ವ್ಯಕ್ತಿಯಲ್ಲಿ ಈ ಸೃಜನಶೀಲತೆ ಹುಟ್ಟುವುದು 
ಹೇಗೆ? ಜನ್ನ | ಸಂಸ್ಕಾರದಿಂದ ಮಾತ್ರವೇ? ಪರಿಸರ ಪ್ರೇರಣೆಯಿಂದಲೂ ಎನ್ನ! ಬಹುದೇ? ಎಷ್ಟು ಕಾಲ ಒಬ್ಬ 
ವ್ಯಕ್ತಿಯಲ್ಲಿ "ಸೃಜನಶೀಲತೆ ಇರುತ್ತದೆ? ಸೃಜನಶೀಲತೆಗೂ ಜಾತಿ, ಧರ್ಮ, ಲಿಂಗ, ವೃತ್ತಿ “ಭೇದಗಳು; 
ಹಣದ ತಾರತಮ್ಯ ರಾಜಕೀಯ "ದಬ್ಬಾಳಿಕೆಗಳು ಆವರಿಸೀತೊ? ಹೌದು ಎನ್ನುವಂತಿದೆ "ಮಾತಾವರಣ. 


ಉದಾಹರಣೆಗೆ : ಕ್ರಿಕೆಟ್‌ ಒಂದು ಆಟ, ಕಲೆಯೂ ಅಹುದು. ಕಲೆ ಎಂದ ಮೇಲೆ ಅಭಿಮಾನಿಗಳು, 
ಶತ್ರುಗಳು ಇದ್ದೇ ಇರುತ್ತಾರೆ. ಆದರೆ ಸೋತಲ್ಲಿ ಆಟಗಾರರ ಮನೆಗೇ ನುಗ್ಗಿ ಹೊಡೆಯುವುದು. ಗೆದ್ದಲ್ಲಿ 
ಮೆರವಣಿಗೆ ಮಾಡಿ ಕುಣಿದು ಕುಪ್ಪಳಿಸುವುದು ಆಧುನಿಕ ಪ್ರಪಂಚದಲ್ಲಿಯೂ ನಡವಳಿಕೆ ಎನ್ನೋಣವೆ? 
ಭಾರತವನ್ನು ಮುಸ್ಲಿಮರೂ ಆಳಿದರು, ಇಂಗ್ಲಿಷರೂ ಆಳಿದರು. ಇಂಗ್ಲೆಂಡಿನವರೊಂದಿಗೆ ಆಡುವಾಗ 


ಅ 


ತಾ| 9 ೧ 


ಅದು ಆಟ. ಸರಸ. ಪಾ ಪಾಕಿಸ್ತಾನದವರೊಂದಿಗೆ ಆಡುವಾಗ ಅದು ಸಮರ. ಈ ರಾಜಕೀಯ ವಿಷ ಬೀಜವ pe 
ಬಿತ್ತಿದವರು ಯಾರು? ಸ ;ಜನಶೀಲ ಕಲೆಯಾದ ಕ್ರಿಕೆಟ್‌ಗೆ ಈ ಹೀನಾಯ ಸ್ಥಿತಿ ಬರಲು ಯಾರು ೦ 
ಎಷ್ಟೆಷ್ಟು ಕಾರಣರು? ಎಲ್ಲದರ ಪರಿಣಾಮ ಮುಂದೇನು? 


ಈ ದುಃಸಿ ಸ್ಥಿತಿ ಕೇವಲ ಕ್ರಿಕೆಟ್‌ಗೆ ಮಾತ್ರವೇ ಅಲ್ಲ ಸಿನಿಮಾ, ರಾಜಕೀಯ ರಂಗಗಳಲ್ಲಿಯೂ ಕ 
ಇಲ್ಲ ಎನ್ನು ವಷ್ಟು ಕಂಡುಬರುತ್ತಿದೆ. ಮುಂದುವರಿದು 'ಸಾಹಿತ್ಯ, ರಂಗಭೂಮಿ, ಸಂಗೀತ, ಕಲೆಗಳ ರಂಗಕ 
ಕಾಲಿಟ್ಟು ಬಿಟ್ಟಿದೆ. ಬೆಳೆಯುತ್ತಿರುವ ಸೃಜನಶೀಲರಾದ ನೀವು ಪೆ ಬಗ್ಗೆ ಗ೦ಭೀರವಾಗಿ ಯೋಚಿಸಬೇಕಾಗಿದೆ 


ಕಲೆಗಳು ಎಂದೂ ಸ್ವತಂತ್ರವಾಗಿ ಇರಲು ಸಾಧ್ಯವೇ ಇಲ್ಲವೆ? ಆಳುವವರ ಕೃಪಾಶ್ರಯ ಎಂದೂ 
ಇರಲೇಬೇಕೆ? ನಿಮಗೆ ಗೊತ್ತೊ ಇಲ್ಲವೊ! ೧೨-೧೩ನೇ ಶತಮಾನದ ಹರಿಹರನನ್ನು ೧೪-೧೫ 
ಶತಮಾನದ ಕುಮಾರವ್ಯಾಸವನ್ನು ಮಹಾಕವಿಗಳು ಎನ್ನುವ ಮಾತಿರಲಿ, ಕವಿಗಳೇ ಅಲ್ಲ ಎಂದವರ 
ಆಗಲೂ ಇದ್ದರು. ಈಗಲೂ ಇದ್ದಾರೆ. ಇಲ್ಲವೇ ಪಸ ಕವಿ ಎಂದೋ ಭಕ್ತ ಕವಿ ಎಂದೋ ಲೆ 
ಮಾಡುವವರಿಗೂ ಕಡಿಮೆ ಏನಿಲ್ಲ. ಕನಕದಾಸ, ಕುವೆಂಪು ಅವರನ್ನು ಅಷ್ಟಿಷ್ಟು ಹುರಿದು ತಿಂದಿಲ್ಲ. ಶಿಶುನಾಃ 
ಷರೀಫ, ಸಂಸ ಅಂತಹವರನ್ನು ಬದುಕಿದ್ದಾಗ, ಸತ್ತ ಮಾಣೆ ಬೆನ್ನು ಬಿಡದ ಬೇತಾಳಗಳು ಒಂದೆ! 
ಎರಡೇ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಶಿವರಾಮ ಕಾರಂತರು ತಮ್ಮ ಆತ್ಮಕಥೆಯಲ್ಲಿ ಬರೆದು ಕೊಂಡಿದ್ದಾ 
ತಮ್ಮ ಕಾಲದಲ್ಲಿ ಎ.ಬಿ.ಸಿ ಎ೦ಬ ಗ್ರೇಡ್‌ ಇತ್ತಂತೆ ಲೇಖಕರಲ್ಲಿ. ಅನಕೃ, ಕಾರಂತರು “ಸಿ” ಗೇಡ್‌ನವರೆಂದು 
ಕಾಣುತ್ತಿದ್ದರ೦ತೆ. ಇವತ್ತಿಗೂ ಸಂಗೀತ ಕ್ಷೇತ್ರದಲ್ಲಿ ಅದರಲ್ಲೂ ಸರ್ಕಾರಿ ಪಶುವೈದ್ಯ ಶಾಲೆಯಾದ ಆಕಾಶವಾಃ 
ದೂರದರ್ಶನಗಳಲ್ಲಿ ಈ ಗ್ರೇಡ್‌ ಇನ್ನೂ ಉಳಿದೇ ಇದೆ. -- 


ಪುರಾಣದ ಕತೆಯಾದರೂ ವಸಿಷ್ಠ-ರಾಜ ಪುರೋಹಿತ, ಬ್ರಹ್ಮರ್ಷಿ. ವಿಶ್ವಾಮಿತ್ರನನ್ನು ವಿತಂಡವಾದಿ 
ತಲೆತಿರುಕನಾಗಿಯೇ ಈ ದೇಶ, ಈ ಜನ, ಈ ಸಂಸ್ಕೃತಿ ಕಾಣುತ್ತ ಬಂದಿದೆ. ಅಥವಾ ಕಾಣುವ ಹಾ! 
ಬೋಧನೆ ನಡೆದೇ ಇದೆ. ಇದು ಕೆಲವರ ಕುಲಕಸುಬೇ ಆಗಿಹೋಗಿದೆ. 


ಹೀಗೆ ಬೋಧನೆ ಮಾಡುವ ಕಸುಬಿನವರನ್ನೇ ಆಳುವವರೂ ಸಾಕುತ್ತ ಬಂದಿದ್ದಾರೆ ಎಂಬುದನು 
ಸೂಕ್ಷ್ಮ ಸಂವೇದನಾಶೀಲರಾದ ಲೇಖಕರು, ಕಲಾವಿದರು ಗಮನಿಸಬೇಕು. ಯಾವುದೇ ಅಕಾಡೆಮಿಗಳು, 
ಪ್ರಾಧಿಕಾರ ಎಲ್ಲೆಲ್ಲಿಯೂ ಈ ಬೋಧನೆಯ ಕಸುಬಿನವರೇ ತುಂಬಿರುತ್ತಾರೆ. ಆಳುವವರೊಂದಿಗೆ ಸದ 
ಶಾಮೀಲಾಗಿಯೇ ಇರುತ್ತಾರೆ. ಆಳುವವರು, ಪಕ್ಷ ಯಾರಾದರೇ ಏನು, ಯಾವುದಾದರೇ ಏನು ಕ 
ಬೋಧನೆಯ ತತ್ತ ನಂತರು ಮಾತ್ರ ಅವರೇ ಆಗಿರುತ್ತಾರೆ. ಇಂತಹವರ ಮುಖಗಳೇ, ಮಾತುಗಳೇ ಎಲ್ಲ 
ಸಮೂಹ ಮಾಧ್ಯಮಗಳಲ್ಲಿಯೂ ಅನುದಿನವೂ ಬಿತ್ತರಗೊಳ್ಳುತ್ತ ಇರುತ್ತದೆ. ಇದರಿಂದ ಅವರು 
ಚೆನ್ನಾಗಿರಬಹುದು. ಅವರನ್ನು ಸಾಕುವ ಆಳುವವರೂ ಚೆನ್ನಾಗಿರಬಹುದು. ಆದರೆ "ಕೆಲಸಗಳನ್ನು ಕ ಕಲಾವಿದರನು 
ದಿಕ್ಕು ತಪ್ಪಿಸುವ ಆಟ ನಿರಂತರ ಆಡುತ್ತಲೇ ಬಂದಿದ್ದಾರೆ. ಕಲಿಸುವ ವಿದ್ಯೆ ಇವರಲ್ಲಿ ಹೋಗಿ ಭಾಷಣ 
ಪ್ರಚಾರದ. ಕಲಿಗಳಾಗಿ ಬಿಟ್ಟಿದ್ದಾರೆ ಎಂಬುದೇ ಇಲ್ಲಿರುವ ದುರಂತ. ಕುಲಪತಿ, ರಿಜಿಸಾರ್‌, ಪೊಫೆಸರು 
ಹೀಗೆ ರಾಜಕೀಯದಲ್ಲಿ ತಮ್ಮತಮ್ಮ ಬ್ರಾಂಡ್‌ಗಳೊಂದಿಗೆ ಒಕ್ಕರಿಸಿಕೊ೦ಡು, ಅನುಭ ಬದಾಸರಾ/ 
ಸಾಹಿತ್ಯ, ಕಲೆ, ಶಿಕ್ಷಣ ಕ್ಷೇತ ತ್ರಗಳನ್ನು ಮಾರಾಟಕ್ಕೆ ಇಟ್ಟಿರುವುದು ಇವತ್ತಿನ ಘನ ಸಾಧನೆಯಾಗಿದೆ. 


ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಬಹುಮತವೇ ಮೌಲ್ಯವಾಗಿ ಹೋದಾಗ, ಯೋಗ್ಯತೆ ಸಾ ುಥ್ಯಃ 
ಪ್ರತಿಭೆಗಳನ್ನೆಲ್ಲ ಉಪೇಕ್ಷಿಸುವ ಮೂಲಕವೇ ಕೊಲ್ಲುವ ಪಣ 'ತೊಟ್ಟಿದ್ದರೆ ಈ ದೇಶದ ಬೆಳವಣಿಗೆಯಾದರ 
ಯಾವ ಬಗೆಯದು? ಆಯಾ ಕ್ಷೇತ್ರದ ಮುಂದಿನ ರೂಪವಾದರೂ ಎಂಥಾದ್ದು? ಪ್ರಜಾ-ಪಭುತ್ತದಳ 
ಪ್ರಜೆಯೇ ಹೇಳ ಹೆಸ ರಿಲ್ಲದಂತೆ ಆಗಿ, ಭಕ್ತರು ಗುಲಾಮರು ಗೂಂಡಾಗಳು ತಲೆಎತ್ತಿ ನಟನ: ಲಗ 
ಹೋದರೆ, ಯಾವ ಮಾಧ್ಯಮದ ಘನ ಸಾಧನೆಯಾದರೂ ಏನು? 


ಇಂತಹ ಸ್ಥಿತಿಯಲ್ಲಿ ನೀವು ಸಾಹಿತಿಗಳಾಗಿ, ಕಲಾವಿದರಾಗಿ, ಬಳಗ ಕಟ್ಟಲು ಹೊರಟಿದ್ದೀರಿ. ನಿವ 


ಮುಂದೆ ಇರುವುದು ಎರಡೇ ದಾರಿ. ಹಿ೦ದಕ್ಕೇ ಹೊ 
ಗುವುದು. ಇಲ್ಲವೇ ಮುಂದಕ್ಕೆ ಇಡುಖ 
ಇದು ನಿಮ್ಮ ನಿಮ್ಮ ಆಯ್ಕೆಯ ಪಶೆ ಅಸ್ತಿತ್ರದ ಪ್ರಶ್ನೆ. ತ ಕ 


ಪ್‌ 
೨೬ ತಾ 


ವ್ಯವಸ್ಥೆ ನಿಮ್ಮನ್ನು ಹಿ೦ದಕ್ಕೆ ಬರಮಾಡಿಕೊಳ್ಳಲು, ತನ್ನಲ್ಲಿಯೇ ಕರಗಿ ಹೋಗಲು, ಕೋಲೆ ಬಸವನಾಗಿ 
ಬಿದ್ದಿರಲು ಹತಾ ಹಾ ಕರೆಯುತ್ತಿದೆ. ಹೇಳ ಹೆಸ ರಿಲ್ಲದಂತ ನಿಮ್ಮನ್ನು ಅಳಿಸಿಹಾಕಲು ಹಾತೊರೆಯುತ್ತ. 
ನಾನಾ ಆಮಿಷಗಳನ್ನು ಒಡ್ಡಿ ನಡೆಮುಡಿ ಹಾಸಿ ಕಾಯುತ್ತಿದೆ. ಪತ್ರಿಕಾ "ಚಾರ ಬೇಕೆ, ಪ್ರಶಸ್ತಿಗಳು ಬೇಕಿ, 
ಅಧಿಕಾರ ಬೇಕೆ, ಪಠ್ಯಪುಸ್ತಕಗಳನ್ನು ಮಾಡಿಸಿ ಕೊಡಬೇಕೆ. ಮನೆಮಠ-ಏನು ಬೇಕು ಹೇಳಿ. ಆದರೆ ಒಂದೇ 
ಕಂಡೀಷನ್‌ : ನಿಮ್ಮನ್ನು. ಸಂಪೂರ್ಣ ಅಡ ಇಡಬೇಕು ಇಲ್ಲವೆ ಮಾರಿಕೊಳ್ಳಬೇಕು-ಅಷ್ಟೆ 


ಇಲ್ಲವೆ, ಸವಾ: ಹೆಜ್ಜೆ ಇಡುತ್ತೇನೆ. ಶಿಲುಬೆಗೆ ಹಾಕಿದರೂ ಸರಿ. ವಿಷ ಇಕ್ಕಿದರೂ ಸರಿ. sgl. 
ಕೊಂದರೂ ಸರಿ. ಹುಚ್ಚಾಬಟ್ಟೆ ಅಪಪ್ರಚಾರ ಮಾಡಿದರೂ ಸರಿ. ಮಾನಮರ್ಯಾದೆ ತೆಗೆದರೂ ಸ 
ಹೇಳುವುದನ್ನು ಹೇಳಿಯೇ ತೀರುತ್ತೇನೆ. ಸಮಾಜಕ್ಕಾಗಿ ಬದುಕುತ್ತೇನೆ. ಆತ್ಮಗೌರವದಿಂದ ಒಮ 
ಕಲೆಗೂ Ween ಎಂದೂ ದೋಹ ಬಗೆಯುವುದಿಲ್ಲ. ಈಗಾಗಲೇ ಈ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟವರನ್ನು 
ನೆನೆಯುತ್ತೇನೆ. ಗೌರವಿಸುತ್ತೇನೆ. ಅವರನ್ನು, ಅವರ ಅಪ್ಪಂದಿರನ್ನು. ಕನಸಿನಲ್ಲೂ 'ಹೀಗಳೆಯುವುದಿಲ್ಲ. ಈ 
ಆತ್ಮಗೌರವ, ಆತ್ಮವಿಶ್ವಾಸವಿರುವವರು ಮಾತ್ರ ಒಂದು ಹೆಜ್ಜೆ ಮುಂದೆ ಇಡಲು ಸಾಧ್ಯ 


ಕಳೆದ ಸುಮಾರು ಸಾವಿರ ವರ್ಷದ ಕನ್ನಡ ಸಾಂಸ್ಕೃತಿಕ ಲೋಕ, ಸುಮಾರು ಎರಡು ಸಾವಿರ 
ವರ್ಷಗಳ ಕನ್ನಡ ಜನಜೀವನದಲ್ಲಿ ಅಷ್ಟೋ ಇಷ್ಟೋ ಸಾಧನೆ ನಡೆದಿದೆ ಎ೦ಬುದು ನಿಜ. ಆದರೆ ವಿಶ್ವದ 
ಸಾಂಸ್ಕೃತಿಕ ಲೋಕ, ಜನಜೀವನದ ಮುಂದೆ ಇದು ಏನೇನೂ ಸಾಲದು. ಅದು ನಮ್ಮ ಪಾಲಿಗೆ ಕಾದಿದೆ. 
ಅಥವಾ ಅದನ್ನು ಸಾಧಿಸುವುದೇ ನಮ್ಮ ಗುರಿಯಾಗಬೇಕು. ಅದೇ ನಮ್ಮ ಆದರ್ಶ ಕೂಡ. ಅಂತಹ 
ದೊಡ್ಡ ಬಾಳಿಗೆ ನಮ್ಮ ಬದುಕು ಸೃಜನಶೀಲತೆ ಸಿದ್ಧವಾಗಬೇಕಾಗಿದೆ. ನಮ್ಮ ಪರಿಸರ, ನಮ್ಮ ಜನ ಕೂಡ 
ಈ ಸಾಧನೆಗೆ ಒತ್ತಾಸೆಯಾಗಿ ನಿಲ್ಲಬೇಕಾಗಿದೆ. 


ಬಂಡವಾಳಶಾಹಿಗಳ ಮಾರಾಟ ವಸ್ತುವಾಗಿ ನರಳುವ ಬದಲು, ಬದುಕಿ ಸೃಜನಶೀಲತೆಯ ಹಿರಿಮೆಯನ್ನು 
ಕಾಪಾಡುವುದೇ ನಮ ಭಾಗ್ಯ ಎನ್ನು ವವರಿಗೆ ಮಾತ್ರ ಭವಿಷ್ಯ ದೊಡ್ಡದಿದೆ. ಆ ಕನಸು ನಮ್ಮ ನಿಮ್ಮೆಲ್ಲರದಾಗಲಿ. 


ನಮಸ್ಕಾರ. 
ಮೈಸೂರು ಜಿಲ್ಲೆ ಕೃಷ್ಣರಾಜನಗರದಲ್ಲಿ ನಡೆದ ಸ ಸೃಜನ ಲೇಖಕರು ಮತ್ತು 
ಕಲಾವಿದರ ಬಳಗದ ಮೊಟ್ಟಮೊದಲ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾಡಿದ ಭಾಷಣ. 


ನೇರ, ತೀಕ್ಷ್ಣ ಚಿ೦ತನೆ 


ಪ್ರಿಯ ಶ್ರೀ ಹರಿಹರಪ್ರಿಯ ಅವರಿಗೆ ನಮಸ್ಕಾರಗಳು 
ಇತ್ತೀಚೆಗೆ ನಿಮ್ಮೊಡನೆ ಕಳೆದ ಸಮಯ ಮತ್ತು ನಡೆಸಿದ ಸ೦ವಾದ ಮನಸ್ಸಿಗೆ ಮುದವನ್ನು 
ನೀಡುವ೦ತಹದಾಗಿತ್ತು. ನಿಮ್ಮ ನೇರ ಮತ್ತು ತೀಕ್ಷ್ಣವಾದ ಮಾತುಗಳು ಮತ್ತು ಚಿ೦ತನೆ, ಅದರಿಂದ 
ತಮ್ಮ ಸಾಹಿತ್ಯ ಕೃತಿಗಳಿಗೆ ಮತ್ತು ಪುಸ್ತಿಕೆಗೆ ಒದಗುವ ವೆ ೈಶಿಷ್ಟ್ಯತೆ ಅಪರೂಪವಾದುದು. ಹಾಗೆಯೇ, 
ಪತ್ರಕರ್ತರಾಗಿ, ಸಾಹಿತಿಯಾಗಿ, ಪುಸ್ತಕಪ್ರೇಮಿಯಾಗಿ ತಮಗೆ ರಾರಾ ಸಾಹಿತ್ಯಿಕ 
ಚಲಯದಾಜೆಗೂ ಹಬ್ಬಿರುವ ಸ್ನೇಹ ಸಂಬಂಧಗಳೂ ವಿಶಿಷ್ಟ ಅದರಿಂದಾಗಿ, ಪ್ರಜಾಸಾಹಿತ್ಯಕ್ಕೆ 
ಸಿಕ್ಕಿರುವ ಬರಹಗಾರರ, 5 ದುಗರ ಧ್ವನಿಗಳೂ ವೈವಿಧ್ಯಪ ಪೂರ್ಣ. ತಮ್ಮೆಲ್ಲಾ ಸಾಹಿತ್ಯ ಪ್ರಯೋಗಗಳಿಗೆ, 

ಸೃಜನಶೀಲ ಆಸಕ್ತಿಗಳಿಗೆ ಯಶಸ್ಸನ್ನು ಹಾರೈ ಸ್ಯ 

ತಮ್ಮ ವಿಶ್ವಾಸಿ 
ಎನ್‌. ವಿದ್ಯಾಶಂಕರ 


ಹೆಚ್‌, ಕೃಷ್ಣ ಗ್ಲೇಡ್‌, ಶೇಷಾದ್ರಿಪುರಂ. ಮೊದಲನೇ ಮುಖ್ಯರಸ್ತೆ, ಬೆಂಗಳೂರು ೫೬೦ ೦೨೦ 


ಮ 


ಆಹ್ವಾನ 


ಶರಚೌಪದಿ - ಏಕತಾಳ 


ಗೋಪಾಲಕೃಷ್ಣ ಅಡಿಗ, ಮೊದೇದಿ 


ನವ್ಯ ಕವಿ ಎಂದೇ ಪ್ರಸಿದ್ಧರಾದ ಎಂ. ಗೋಪಾಲ 

“ಭಾವತರಂಗ ಪ ಪ್ರಕಟವಾದದ್ದು ೧೯೪೬ರಲ್ಲಿ. iE 
'ಅಲ್ಲದ ಗಾಂಧೀವಾದಿ, ಪಂಡಿತ ತಾರಾನಾಥರ ಶಿಷ್ಯ ಸಿದ್ದವ್ವನಹ 
ಅವರಿಲ್ಲದಿದ್ದರೆ, ಅವರ ಏಕವಚನ ಸ್ನೇಹಿತ ಡೇರಾ. ಬೇಂದ್ರೆಯವರು 


ಬಹುಶಃ: "ಮೂದಲು. ಪ್ರಕಟಿಸಿದ 
ಮೇ ಸಂಚಿಕೆಯಲ್ಲಿ. ರ 


ಯಾವ ಕೆಲಸವನ್ನೂ ಬೌದ್ಧಿಕ ಉದ್ದೇಶದಿಂದಲೇ 
ಬೌದ್ಧಿಕ ಕವಿ. ಹೀಗಾಗಿಯೇ ಅವರು ಸಮ್ಮೇಳನದ ಅಧ್ಯಕ್ಷರಾಗುವ ಮ 
೧೯೭೭) ಬರೆದ ಲೇಖನವನ್ನು ರಾತ್ರೋರಾತ್ರಿ ಮುದ್ರಿಸಿ, ಪ್ರಕ 
ಸಾಂಸ್ಕೃತಿಕ, ಲೋಕದ ಅವಗಣನೆಗೆ ಗುರಿಯಾದದ್ದು. ನಾನು, ನಾನೆ 
ಸಂಕಲನದಲ್ಲಿ ಸೇರ್ಪಡೆಯಾದಾಗ, ಆಗ ಹುಡುಗನಾಗಿದ್ದ ನನ್ನ ನೆನಪು 
ಆ ನೆನಪಿಗೆ ಹಾಗೂ ಆ ಲೇಖನ ನಬ (ಅಡಗ ರು | 
ಸ 


ದುರಿತಥ್ದಾಂದವ ನೊರಸಿಹೃದಯಸರ ಭವಶರಧಿಯ ಮಧ್ಯವಸೇರಿದ ತನು । 


ಸಿರುಹವ ನೊಯ್ಯನೆ ಬಿರಿಯಿಸುತ ॥ ನವೆವುದಿದೋ ಮುಳುಗುತಲಿಹುದ್ಯೆ ॥ 
ಮಿರುಪ ಭಾವಪಿಕಪಕ್ಷಿಯ ಮೌನವ | ಕವಡನುಳಿದು ಬಾ ! ನವೆವೆರಸು ಸಂ 

ಹರಿಸುತ ಲೈತಹುದೆನ್ನೊಡೆಯ | ೧॥ ತಮಿಸುತಲೆನ್ನಂ ರಕ್ಷಿಪುದೈ 0% 
ನಿನ್ನೊಲುಮೆಯ ಕರುಣೆಯ ತನಿಸೊದೆಸುರಿ | ಇದೊ ದುರ್ಗಮ ಕಾನನವಿದೊ ಭೀಕರ । 


ದೆನ್ನೀ ಜೀವನ ವಳ್ಳಿಯನು I 
ತಣಿಸುಗೆ ತಳಿರಿಸಿ ಮಣಿಸುಗೆ ಮಲರಿಸಿ । 
ತೊನರಿಸುತಾಗಿಕೆ ಫಲಗಳನು Hu 


ಮಿದರೊಳು ಹಾದಿಯೆ ತೋರದಲಾ !॥ 
ಬುದ್ಧಿಯು ಮೂಕತೆಯಾಂತಿದೆ ದಾರಿಯ । 
ಪೊರ್ದಿಸಲೊಯ್ಯನೆ ಬರ್ಪುದಲಾ ! ೪೬ 


ಭಾವ 


೪೨9 ಈಡ 


ತಾಯಿಯು ಮಗನಪರಾಧಿ ಯೆನುತಲವ । 
ಗಾಯಸವಂ ಕೋರುವಳೇನು?॥॥ 
ಬಾಯಿಂದೊರೆಯಲು ಬಾರದ: ಎನ್ನೆದೆ 


ಯಾಯಸವಂ ಕಳೆಯ್ಯೆ ನೀನು ! WN 


ಒಡಲೆಂಬೀ ಹಂದರವಿಹುದಿದೊ ದಾಂ | * 
ಗುಡಿಯಿದೆ ಭಕುತಿಯ ಭಾವನೆಯ ॥ 

ಸೊಡರಿದೆ ಎದೆಗರ್ದುಗೆಯಿದೆ ನೀನೊಡ ! 
ನೊಡನೈತಹುದೈ ಎನ್ನೊಡೆಯ ! ॥೬॥ 


ನೀನೇ ಜೀವವು ನೀನೇ ಭಾವವು । 
ನೀನೇ ಎನ್ನುಸಿರಾಗಿಹೆಯ್ಯೆ ॥ 

ನೀನೇ ತಂದೆಯು ನೀನೇ ಬಂಧುವು । 
ನೀನಿಲ್ಲದೆ ನಾನೆಂತಿಹೆನೈ 


: ಅನುರಾಗದ ನಿಧಿ ! ನಿನ್ನನುರಾಗಮೆ । 

ಘನಶಿಲೆ ಎನೆ ಮಾರ್ಪಟ್ಟಿಹುದೇ ? ॥ 
ತನಯನ ವುಮ್ಮಳದುಬ್ಬೆಗದುಲ್ಬಣ । 

ಮನು ಕಂಡೊಡಮೆದೆ ಕಂಪಿಸದೇ ? 


ಒಡಲೆಂಬೀ ಕೊಳಲಿದೊ ತಾನೆತ್ತಲೊ । 
ಕೆಡೆದಿರ್ಪುದು ಪಂಕಾಂತರದಿ । 

ನುಡಿಸೈ ಬ್ರಹ್ಮಾನಂದ ಶ್ರುತಿಯನು । 
ಕಡುನೇಹದೊಳೀ ಮುರಳಿಯಲಿ 


ಹೊಲಸಾದುದು ಖಳಜನಗಳ ಸೋಂಕಿಂ । 
ಕೊಳಲಿದು ಮುಟ್ಟಿನು ನಾನೆಂದು ॥ 

ಬಳಿಸಾರದೆ ನಿಲ್ಲದಿರೆನ್ನೊಡೆಯನೆ । 
ತೊಳೆವೆನು ಕಂಬನಿ ಸರಿಯಿಂದ 


ಚಂದಿರ ನುದಿಸಲು ಬಾಂದಳದೊಳು ನಲ । 
ವಿಂದುರ್ಕುವುದಾಶರಧಿಯದು ॥ 

ತಂದೆಯೆ ! ನಿನ್ನೊಂದಂಶದ ರೂಪದ | 
ಕಂದನ ನೀನೇಂ ಮರೆಯುವುದು ? ॥೧೧॥ 


ತೆರೆಯುತಲೆನ್ನೆದೆ ವಾಗಿಲನೊಯ್ಯನೆ । 
ನಿರುತವು ಹಂಬಲಿಸುತಲಿಹೆನೈ ॥ 

ಬರಿದಾದಂತಃಕರಣವು ನಿನ್ನಯ | 
ಚರಣ ಸ್ಪರ್ಶವನಾಶಿಪುದೈೆ ॥ 

ನಿನ್ನಡಿಯೆಡೆಯಂ ಪಡೆವಳಿಯಾಸೆಯಿ । 
ನೆನ್ನೆದೆವಕ್ಕಿಯು ಹಾರುವುದ್ಯೆ ॥ 

ನಿನ್ನೊಲುಮೆಯ ಗರಿ ರೆಕ್ಕೆಗಳಿಲ್ಲದೆ | 
ಬನ್ನವಡುತ ಕೆಳವೀಳುವುದೈ 


WN 


nS 


॥೯॥ 


॥ ೧೦ ॥ 


॥ ೧೨ ॥ 


॥ ೧೩ ॥ 


ತನು ತತ್ತರಿಪುದು ಮನಮಿಂತಳಲುವು । 
ದೆನಗಿದೊ ಕಣ್ಗಳು ಕಾಣಿಸವು । 

ಘನತಿಮಿರದಿ ನೀಂ ಮಿಂಚದೆ ಮೆರೆಗೊಂ । 
ಬನುವಲ್ಲವೆ ಕಲ್ಲೆದೆತನವು ? ॥ ೧೪॥ 


ಕುಂಟನು ನಾನಾಕೋಂಟೆಯ ಗೋಡೆಯ । 
ದಾಂಟುತ ನೀನಿರ್ಪೋವರಿಯ ॥ 

ಗೊಂಟಿಗೆ ಬರುವುದಸಾಧ್ಯವು ಮಮಪ್ಯ । 
ನೃಟಂಪದೊಳೆ ಮೆಯ್ದೋರಯ್ಯ ! ॥ ೧೫ ॥ 


ಬಾರೈ! ಬಾರೈ!! ಎನ್ನೆದೆ ತಂತಿಯ | 
ನೋರಂತೆಯೆ ಮೀಂಟುವುದಯ್ಯ ! ॥ 
ಸೇರಿಸುತದನಾ ಭೈರವಗೀತದೆ | 


ಧಾರಿಣಿಯನು ತೇಲಿಪುದಯ್ಯ ॥ ೧೬॥ 


ಮರಣಮನಾದರು ಬಯಸುವೆ ನಿನ್ನು | 
ಚ್ದರಿಸುವುದೇನಿದ ನೆನ್ನೊಡೆಯ !॥ 
ಭರದಿಂದೀಪಾಪದ ಭಾಂಡವಪುಡಿ । 
ಗರೆಯುತೆ ಕರೆದೊಯ್ಯುವುದಯ್ಯ ॥ ೧೭ ॥ 


ದೂರದೊಳೆಲ್ಲೋ ನಿಂತೆದೆ ಸೆಳೆಯುವ । 
ನೀರವ ಗೀತವು ನಿನಗೇಕೆ ? 
ಕಾರುಣ್ಯದ ನಿಧಿ ನೀನಲ್ಲವೆ? ಬಾ । 


ಬೇರೆ ವಿಚಾರವು ನನಗೇಕೆ ? ॥ ೧೮ ॥ 


ಒಂದೇ ಮಂತ್ರವು ಒಂದೇ ತಂತ್ರವು । 
ಒಂದೇ ಭಾವನೆ ಯೋಚನೆಯು । 

ತಂದೆಯ ಮೆಯ್ದನಿಗಳ ಸವಿ ಹೀರುವ । 
ಸುಂದರ ದಿನದಾಲೋಚನೆಯು nu ೧೯ 


ಬೇಡಿದೆ ಬಾಡಿದೆನಿದೊ ಕೊಂಡಾಡಿದೆ । 
ನಾಡಿದೆ ಕಾಡಿದೆನುಮ್ಮಳಿಸಿ I 

ಹಾಡಿದೆ ಪದವನು ಜೋಡಿಸಿ ಕರವನು 
ಮೂಡದೆ ದಯೆ ನಿನ್ನಾತ್ಮದಲಿ 


ನೊಂದವನೊಳು ಸರಸಾಟವೆ ? ಹೃದಯವು । 
ಬೆಂದಿಹುದಿದೊ ಸಂತಾಪದೊಳು | 
ಮುಂದೇನುಸಿರಲಿ ? ಬಗೆಬಿತ್ತರಿಸದು | 


॥ 20 ॥ 


ಬಂದಿದೆ ಮೂಕತೆ ಗೀತದೊಳು ॥ ॥ ೨೧ ॥ 
ಇದೆ ಬಿನ್ನಪವಹುದಿದೆ ಆಹ್ವಾನವು । 
ಇದೆ ಗೋಳಾಟವು ಬಿನ್ನಣವು ॥ 
ಇದೆ ಮೂಕತ್ವವನೈದಿದ ಮೌನದ । 
ಹೃದಯದ ಸಂಗೀತಾಮೃತವು ॥ ೨೨ ॥ 
ಡಿ 


ಗಾ 


ಆಚ * ೫ 


೩ 


ಸಾಹಿತ್ಯ ಪರಿಷತ್ತಿಗೊ೦ದು ಕರ್ತವ್ಯ ಸಂಹಿತೆ 


ಎಂ. ಗೋಪಾಲಕೃಷ್ಣ ಅಡಿಗ 


ತನಗೆ ಆದ ಅನುಭವ, ತನ್ನ ಒಳ ಅನ್ನಿಸಿಕೆಗಳು, ತಾನು ಕಂಡ ಬದುಕಿನ, ವ್ಯಕ್ತಿಗಳ, ಘಟನೆಗಳ 
ಒಳನೋಟ ಇವುಗಳಿಗೂ ಭಾಷೆಗೂ ಇರುವ ಅಂತರವನ್ನು ಕಡಿಮೆ ಮಾಡುತ್ತ ಅವೆರಡೂ ಒಂದಾಗುವ 
ಮುಹೂರ್ತಕ್ಕಾಗಿ ಕಾಯುವ ತಾಳ್ಮೆಯನ್ನು ಕಲಿಯುತ್ತ ಬದಲಾಗುತ್ತಿರುವ ಮಾನವ ಜಗತ್ತು ಮತ್ತು ಪ್ರಕೃತಿಗಳ 
ನಡುವೆ ಅವುಗಳ ಪ್ರತಿಮೆಗಳ ಮೂಲಕವೇ ತನ್ನ ಕೃತಿ ಸ್ಥಾಯಿಯಾಗುವಂತೆ “ಕೆಲಸ' ಮಾಡುವವನೇ 
ಸಾಹಿತಿ. ಅಂಥ ಕೆಲಸವೇ ಸಾಹಿತ್ಯ ವಾಗಾಡ೦ಬರ, ವಾಗ್ವಿಜೃಂಭಣೆ, ಮಾತಿನ ದುಂದುಗಾರಿಕೆ ಇವು 
ಸಾಹಿತ್ಯಕ್ಕೆ ಹೊರತು. ಹೀಗಾಗಿ ಸಾಹಿತ್ಯಕ್ಕೆ ಸಂಬ೦ಧಪಟ್ಟದ್ದೆಲ್ಲವೂ--ಸಾಹಿತ್ಯ ಸಂಘ ಸಂಸ್ಥೆಗಳೂ ಸೇರಿ 
ಆಡಂಬರ ಬೂಟಾಟಿಕೆಗಳಿಲ್ಲದೆ, ಧೀಮಂತಿಕೆಯ ನೆಲೆಯಲ್ಲಿ ಆಳವಾಗಿ ಶಾಂತವಾಗಿ ಮನುಷ್ಯರ ಅಂತರಂಗದ 
ಮೇಲೆ ಗಂಭೀರವಾಗಿ, ನಿಧಾನವಾಗಿ, ಸರಸವಾಗಿ ಪ್ರಭಾವ ಬೀರುವ ಹಾಗೆ ಕೆಲಸ ಮಾಡಿಕೊಂಡು 
ಹೋಗಬೇಕು. ಜಾತ್ರೆ, ಮೇಳ, ವಿನೋದ, ಮನರಂಜನೆ, ಗದ್ದಲ, ಸರ್ಕಸ್ತು, ಜಾತ್ರೆ, ಪರಿಷೆ ಇವೂ 
ಮನುಷ್ಯರಿಗೆ ಬೇಕಾಗುತ್ತವೆ ನಿಜ. ಆದರೆ ಸಾಹಿತ್ಯ ಪರಿಷತ್ತು ಮಾಡಬೇಕಾದ ಕೆಲಸ ಅದಲ್ಲ. 


(೧) ಸಾಹಿತ್ಯಕ್ಕೆ ಮುಖ್ಯವಾದದ್ದು ಪ್ರತಿಭೆ. ಇದು ವ್ಯಕ್ತಿಗತವಾಗಿದ್ದು ಅಭಿವ್ಯಕ್ತಿಯನ್ನು ಸಾಧಿಸಿದಾಗ 
ಸಮೂಹದ ದಾರಿಯಲ್ಲಿ ಹೊಸ ಬೆಳಕು ಚೆಲ್ಲುತ್ತದೆ. ಹೊಸ ನಂದನವನ ರೂಪುಗೊಳ್ಳುತ್ತದೆ. ಆದಕಾರಣ 
ಸಾಹಿತ್ಯ ಪರಿಷತ್ತಿನ ಮುಖ್ಯ ಕಾಳಜಿ ಪ್ರತಿಭೆಯ ಬಗ್ಗೆ ಇರಬೇಕಾದ್ದು ಆದ್ಯ ಅಗತ್ಯ : ಪ್ರತಿಭೆಯನು 
ಗುರುತಿಸುವುದು, ಪ್ರತಿಭೆಯ ಮೇಲೆ ಬೆಳಕು ಚೆಲ್ಲುವುದು, ಪ್ರತಿಭಾಪೂರ್ಣ ಕೃತಿಗಳನ್ನು ವಿವರಿಸುವುದು 
ವಿಶ್ಲೇಷಿಸುವುದು ಎಷ್ಟು ಜನಕ್ಕೆ ಅದು ಮುಟ್ಟುವುದು ಸಾಧ್ಯವೋ ಅಷ್ಟು ಜನಕ್ಕೆ ಅದು ತಟ್ಟುವ ಹಾಗೆ 
ಮಾಡುವುದು. ಹೊಸತಾಗಿ ರೂಪುಗೊಳ್ಳುವ ಪ್ರತಿಭೆಯನ್ನು ಗುರುತಿಸುವುದು ಕಷ್ಟ. ಅದು ನಿಜವಾದ 
ಸಾಹಿತ್ಯ ಮೌಲ್ಯವುಳ್ಳದ್ದಾಗಿದ್ದರೆ ಅದು ಸಾ೦ಪ್ರದಾಯಿಕವಾಗಿರುವುದಿಲ್ಲ. ಆದ ಕಾರಣ ಅದನ್ನು ಗುರುತಿಸುವುದು, 
ಮನ್ನಿಸುವುದು, ಅದರಿಂದ ಲಾಭ ಪಡೆಯುವುದು ಬಹುಜನಕ್ಕೆ ಕೂಡಲೇ ಸಾಧ್ಯವಾಗುವುದಿಲ್ಲ. ಆ ಕೆಲಸವನ್ನು 
ಪ್ರತಿ ತಲೆಮಾರಿನಲ್ಲೂ ಇರುವ ಕೆಲವೇ ಮಂದಿ ಪ್ರತಿಭಾವಂತ ಸಹೃದಯ ವಿಮರ್ಶಕರು ಮಾತ್ರ ಮಾಡುವುದು 
ಸಾಧ್ಯ ಅಂಥ ವಿಮರ್ಶಕರ ಒಂದು ವೇದಿಕೆಯಾಗಿ ಸಾಹಿತ್ಯ ಪರಿಷತ್ತು ಪ್ರತಿಭಾವಂತ ಲೇಖಕರ ಕೃತಿಗಳನು 
ಓದುಗರ ಗಮನಕ್ಕೆ ತಂದು ಹೊಸ ಶಿಖರಗಳ ಕಡೆ ದೃಷ್ಟಿ ಹರಿಯುವ ಹಾಗೆ ಮಾಡುವುದು ಮೊದಲನೆಯ 
ಕೆಲಸ--ಆಳವಾಗಿ ಅಭ್ಯಾಸ ಮಾಡಿದ ವಿಮರ್ಶೆಗಳ ಮೂಲಕ, ಉಪನ್ಯಾಸಗಳ ಮೂಲಕ, ಕಿರುಹೊತ್ತಗೆಗಳ 
ಮೂಲಕ; ಅಂಥ ಕೃತಿಗಳು ಸಾರ್ವಜನಿಕರಿಗೆ ಸುಲಭವಾಗಿ ಅಗ್ಗವಾಗಿ ಸಿಕ್ಕುವ ಹಾಗೆ ಏರ್ಪಾಟು 
ಮಾಡುವುದರಿಂದ, ಮಾಡಿಸುವುದರಿಂದ ಸದಾ ಕಾಲವೂ ಶ್ರೇಷ್ಠವಾದದ್ದನ್ನೇ ಎತಿ ಹಿಡಿದು ಸಾಹಿತ್ತದಲ್ಲಿ 
ಶ್ರೇಷ್ಠತೆಯ ಕಲ್ಪನೆ ಅಚ್ಚಳಿಯದಂತೆ ಕಾಪಾಡುವುದು. ಫ್‌ 


(೨) ಪುಸ್ತಕಗಳನ್ನು ಪ್ರಕಟಿಸುವುದೆಂದರೆ ಕೈಗೆ ಸಿಕ್ಕಿದ್ದನ್ನೆಲ್ಲ, ಗುಣ ವಿಮರ್ಶೆಯನ್ನು ಪರಿಣತರಿಂದ 
pa ಇ ಇ ಕ 
ಸರಿಯಾಗಿ ಮಾಡಿಸದೆ--ಹೊಸ ವಿಚಾರ ಅನುಭವ ತಿಲಾಂಶವೂ ಇಲ್ಲದಂಥ ಗ್ರಂಥಗಳನ್ನು ಕೂಡ 


೦ಕಲನಗಳು, ವಿಮರ್ಶ ಗ್ರಂಥಗಳು, ಸಂಶೋಧನ ಗ್ರಂಥಗಳು ಮುಂತಾದ ಸಾಮಾನ್ಯ ಪ್ರಕಾಶಕರ 
ತ ನ್ನು ಹೊರತಂದು ಆದಷ್ಟು ಅಗ್ಗವಾಗಿ ಪ್ರಕಟಿಸಿ ಅವುಗಳ ಮೇ 
ಆಳವಾದ ವಿಮರ್ಶೆ ಪ್ರಕಟಿಸಿ ಅವುಗಳ ನಿಜವಾದ ಯೋಗತೆ ಸಾಹಿತ್ಯ ಪ್ರಪಂಚಕ್ಕೆ ತಿಳಿಯುವ ಹಾ! 
ಮಾಡಿ ಆ ಮೂಲಕ ಸಂಸ್ಕೃತಿಯ ವಿಕಾಸವನ್ನು ನಡೆಸುವುದು. ಇಂಥ ಒಂದು ಕೆಲಸವನ್ನೂ ಇತ್ತೀಜ 
ಖಾ ಪತು ಮಾ ನಿ ಇ 
ಪರಿಷತ್ತು ಮಾಡಿಲ್ಲ ಎಂಬುದು ಗಮನಾರ್ಹವಾದ ಸಂಗತಿ. ಪ್ರತಿಭೆಗೂ ಸಾಹಿತ್ಯದ ಹೊಸ ಆವಿಷ್ನಾರಗಳಿ 


೬ಎ ತ 


ಹ್‌ 


ತನಗೂ ಯಾವ ಸಂಬಂಧವೂ ಇಲ್ಲ ಎನ್ನುವ ಹಾಗೆ ಪರಿಷತ್ತಿನ ನಡವಳಿಕೆ ಭದ್ರವಾಗಿಬಿಟ್ಟಿದೆ. ಬರುವ 
ಪ್ರತಿಬಂಧಕಗಳು, ಅಸ ಸಡ್ಡೆಗಳು, ವಿರೋಧಗಳು ಇವುಗಳನ್ನೆಲ್ಲ ಎದುರಿಸಿ ಸುದೆ ೈವದಿಂದ ಒಬ್ಬ ಸಾಹಿತಿ 
ಯಶಸ್ವಿಯಾದರೆ ಆಗ ಮಾತ್ರ ನಮ್ಮ ಪರಿಷತ್ತು ಆತನನ್ನು ಗುರುತಿಸುತ್ತದೆ. ಸ ಸಾಧ್ಯವಾದರೆ ಅವನು ನಿರ್ಗಮಿಸುವ 
ಸಮಯ ಹತ್ತಿರವಾಗುವಾಗ. ಅನೇಕ ಪ್ರತಿಭಾವಂತ ಲೇಖಕರು ತಮ್ಮ ಕೃತಿಗಳನ್ನು ಪ್ರಕಟಿಸಲಾರದ 


'ದುಃಸ್ಥಿತಿಯಲ್ಲಿರುವಾಗ ಈ ಸಂಸ್ಥೆ ರಾಜಕೀಯ ಕಾರಣಗಳಿಗಾಗಿ ಬಹುಶಃ ತನ್ನ “ಬೆಂಬಲಿಗರ ಸಂಖ್ಯೆಯನ್ನು 


ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಕಟವಾಗದಿದ್ದರೂ ಪರವಾ ಇಲ್ಲ ಎನ್ನು ವ೦ಥ ಕೃತಿಗಳಿಗಾಗಿ ಉದಯೋನುಖರನ್ನು 
ಹುಡುಕುತ್ತಿದೆ. ನಿಜವಾದ ಸಾಹಿತಿಗಳಿಗಿ೦ತ ಸಾಹಿತಿಗಳೆನಿ ಸಿಕೊಳ್ಳಬಯಸುವಂಥವರ ಸಂಖ್ಯೆ ನೂರು. ಪಾಲು 
ಹೆಚ್ಚಿರುವುದರಿಂದ ಬಹುಮತಕ್ಕಾಗಿ ಪರಿಷತ್ತು ಕೆಲಸ ಮಾಡುವುದು ರಾಜಕೀಯ ತಂತ್ರವಲ್ಲದೆ ಬೇರೆ ಅಲ್ಲ. 


ಇನ್ನು ಮೇಲೆಯಾದರೂ ಹೂಸ ಹೊಸ ತಾಗಿ ಆವಿರ್ಭಾವಗೊಳ್ಳುವ ಪ್ರತಿಭೆಯನ್ನು ಗುರುತಿಸುವುದು, 


ಶ್ರೋಷಿಸುವುದು, ರಕ್ಷಿಸುವುದು ಸಾಹಿತ್ಯ ಪರಿಷತ್ತು ತನ್ನ ಮುಖ್ಯ ಕರ್ತವ್ಯವೆಂದು ತಿಳಿಯಬೇಕು. 


(೩) ಸಾಹಿತ್ಯ ಸ೦ಶೋಧನೆಗೆ ವಿಮರ್ಶೆಗೆ ಕನ್ನಡ ಸಾಹಿತ್ಯದ ಆಳವಾದ ಅಭ್ಯಾಸಕ್ಕೆ ಅಗತ್ಯವಾದ 
ಎಲ್ಲ ಮೂಲ ಗ್ರಂಥಗಳೂ ಆಕರಗ್ರಂಥಗಳೂ, ವಿಮರ್ಶ ಲೇಖನ ಗಂಥಗಳೂ, ಅದಕ್ಕೆ ಅಗತ್ಯವೆನ್ನಿ ಸುವ 
ಎಲ್ಲ ಸಂಸ್ಕೃತ ಇಂಗ್ಲಿಷ್‌ ಗ್ರಂಥಗಳೂ ರೆಫರೆನ್ಸ್‌ ಪುಸ್ತಕಗಳೂ ಒಂದೇ ಕಡೆ ಸಿಕ್ಕುವ ಇತ ಷು 
ಅತ್ಯುತ್ತಮವಾದ ಪುಸ್ತಕ ಭಂಡಾರವನ್ನು ಬೆಳೆಸಿಕೊಂಡು ಬರುವುದು. ಹೊರಗಡೆಯಿಂದ ಬಂದು 
ಗ್ರಂಥಾಲಯದಲ್ಲಿ ಕುಳಿತು ಕೆಲಸ ಮಾಡಬಯಸುವ ಸಾಹಿತಿಗಳಿಗೂ ಪಂಡಿತರಿಗೂ ಇರಲು ವಸತಿಯನ್ನೂ 
ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲವನ್ನೂ ಏರ್ಪಡಿಸುವುದು. ಹೀಗೆ ಸಾಹಿತ್ಯ ಪರಿಷತ್ತು ತಾ 
ಅಕಾಡೆಮಿಯಾಗಿ ಮಾಪ ೯ಟ್ಟು ಇಡೀ ವಶಕ್ಕೆ ಕನ್ನಡ ಅಧ್ಯಯನಕ್ಕೆ ಒಂದೇ ಜಾ “ಕೇಂದ್ರವಾಗಿ 
ರೂಪುಗೊಳ್ಳುವಂತೆ ಕಾರ್ಯಕ್ರಮ ಕೈಕೊಳ್ಳುವುದು. ಈ ಕೆಲಸ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 
ಏರ್ಪಡಿಸುವುದಕ್ಕಿಂತ ಕಡಿಮೆ ಪಕ್ಷ ನವರು ಪಾಲು ಹೆಚ್ಚು ಕಪಚಸೇಗಳನಿವಿ ಕೆಲಸ ಎಂಬುದನ್ನು 


" ಗುರುತಿಸಿಕೊಳ್ಳುವುದು. 


(೪) ಕಲೆಗಳು ಅವಿಭಾಜ್ಯ ಎಂಬ ತತ್ವವನ್ನು ಅರಿತು ಸಂಗೀತ ಚಿತ್ರಕಲೆ ನಾಟಕ ಮುಂತಾದ ಇತರ 
ಕಲೆಗಳ ಪರಿಚಯ ಸಾಹಿತ್ಯ ಸೃಷ್ಟಿಗೂ ವಿಮರ್ಶೆಗೂ ಅತ್ಯಗತ್ಯ ಎನ್ನುವುದನ್ನು ಅರಿತು ಅತ್ಯುತ್ತಮ ಕಲೆಗಾರರ 
ಕೃತಿಗಳ ಪ್ರದರ್ಶನಗಳನ್ನು ಏರ್ಪಡಿಸುವುದು, ಉತ್ತಮ ಸಂಗೀತ ಕಛೇರಿಗಳನ್ನು ಏರ್ಪಡಿಸುವುದು, ಆಧುನಿಕ 
ನಾಟಕ ಪ್ರದರ್ಶನಕ್ಕೆ ತಕ್ಕ ರಂಗಮಂದಿರವನ್ನು ರೂಪಿಸಿ ರಿಯಾಯಿತಿ ಬಾಡಿಗೆ ದರದಲ್ಲಿ ನಾಟಕಕಾರರಿಗೆ 
ಒದಗಿಸುವುದು. 


(೫) ನಮ್ಮ ಸಂಸ್ಕೃತಿಯ ಮೌಲ್ಯಮಾಪನವನ್ನು ಹೊಸತಾಗಿ ಮಾಡಿ ಹೊಸ ಸಮಾಜವನ್ನು ರೂಪಿಸುವ 
ಸೂತ್ರಗಳನ್ನು ರಚಿಸಿಕೊಳ್ಳುವುದು ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯ ಎ೦ಬ ಸತ್ಯವನ್ನು ಅರಿಯುವುದು. 
ಅರಿತು ನಮ್ಮ ಸಂಸ್ಕೃತಿಯ ರೂಢಮೌಲ್ಯಗಳನ್ನು ಇಂದಿನ ಬದುಕು ಬಯಸುತ್ತಿರುವ ಮೌಲ್ಯಗಳ ಜೊತೆಗೆ 
ಇತರ ದೇಶಗಳಲ್ಲಿ ಆಧುನಿಕ ಕಾಲದಲ್ಲಿ ರೂಪುಗೊಂಡ ಮೌಲ್ಯಗಳ ಜೊತೆಗೆ ತೂಗಿ ನೋಡುವ, ದೋಷಗಳನ್ನು 
ಗುರುತಿಸುವ, ಹೊಸ ಮೌಲ್ಯಗಳನ್ನು ಸೃಷ್ಟಿಸಿ ಪ್ರಸಾರಗೊಳಿಸುವ ಕೆಲಸವನ್ನು ನಿರಂತರವಾಗಿ ವಿದ್ವದ್ಗೋಷ್ಠಿಗಳ 
ಮೂಲಕ, ಭಾಷಣ ಚರ್ಚೆಗಳ ಮೂಲಕ ವರ್ಷದಾದ್ಯಂತವೂ ನಡೆಸುತ್ತಿರುವುದು. ಇದರ ಜೊತೆಯಲ್ಲೇ 
ಕನ್ನಡದ ಪುರಾತನ ಸಾಹಿತ್ಯದ ಮೌಲ್ಯಮಾಪನವನ್ನೂ ಇಂದಿನ ನಮ್ಮ ಹೊಸ ಬದುಕಿನ ಹೊಸ ಸಾಹಿತ್ಯದ 
ಮೌಲ್ಯಗಳ ದೃಷ್ಟಿಯಿ೦ದ ವಿವೇಚಿಸುವುದು. ಈ ಎಲ್ಲ ಗೋಷ್ಠಿಗಳ, ಚರ್ಚೆಗಳ, ಸಂವಾದಗಳ ಸಂಶೋಧನ 
ವಿಮರ್ಶನಗಳ ಹಿನ್ನೆಲೆಯಲ್ಲೇ ಒಂದು ವರ್ಷದ ಸತತ ಚಿಂತನದ ಫಲವಾಗಿ ಪರಿಣಾಮವಾಗಿ ಆ 
ವರ್ಷದ ಸಹಿತ ಸಮ್ಮೇಳನವನ್ನು ನಡೆಸುವುದು--ಪ್ರಬುದ್ಧ ರೀತಿಯಲ್ಲಿ, ಆಡ೦ಬರವಿಲ್ಲದೆ ಸರಳವಾಗಿ, 

ಗೆ ಹೆಚ್ಚು ಆಕರ್ಷಕವಾಗಿ. ಸಮ್ಮೇಳನದ "ದ್ದೆ ೇಶ ಸಾಹಿತ್ಯದಲ್ಲಿ ಶ್ರೇಷ್ಠತೆಯ ಅರಿವು 
ತಾರತಮ್ಯ ತ ಇವು ಸಾಹಿತ್ಯಪ್ರಿಯರಲ್ಲಿ ಹುಟ್ಟುವ ಹಾಗೆ ಮಾಡುವುದು. ಸಾಹಿತಿಗಳಿಗೇ ವಿಶಿಷ್ಟವಾದ 
ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರೋಪಾಯಗಳನ್ನು ಕಂಡುಹಿಡಿಯುವುದು. 


(೬) ಸಾಹಿತಿಗಳ ಹಕ್ಕು ಬಾಧ್ಯತೆಗಳನ್ನು ಗುರುತಿಸಿ ವಿಶದಗೊಳಿಸಿ ಎತ್ತಿ ಹಿಡಿದು ಸಾಹಿತಿಗಳ ವ್ಯಕ್ತಿತ್ವಕ್ಕೂ 


Sa ೭ 


ಘನತೆಗೂ ಸಾಹಿತ್ಯ ಸೃಷ್ಟಿಯ ಸ ಸ್ವಾತಂತ್ರ ಕ್ಕೊ ಎಂದೂ ಯಾರಿಂದಲೂ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದ 
ಅಭಿವ್ಯಕ್ತಿ ಸ್ವಾತಂತ್ರ ವನ್ನು ತುರುತು ಪರಿಸ್ಥಿತಿ ತಿ ಕಾಲದಲ್ಲಿ ಮಾಡಿದ ಹಾಗೆ ಯಾರಾದರೂ ಕಸಿದುಕೊಂಡ 
ಪತಿಭಟಿಸುವುದು. ಸಾಹಿತಿಗಳನ್ನು ಅವರ ಅಭಿಪ್ರಾಯಗಳಿಗಾಗಿ ಜೈಲಿಗೆ ದೂಡಿದರೆ ಅದನ್ನು ಸಾಮೂಹಿಕವಾಗಿ 
ವಿರೋಧಿಸಿ ಅವರ ಬಿಡುಗಡೆಗೆ ಯತ್ನಿಸುವುದು; ಅಂಥ ae ಹೆಂಡಿರು ಮಕ್ಕಳು ಉಪವಾಸ 
ಬಿದ್ದೂ, ಸಾಯದ ಹಾಗೆ, ಅವರಿಗೆ ಅಧಿಕಾರಮತ್ತರಿಂದ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವದ 
ಸರಿಯಾದ ಉದ್ಯೊ ೀಗವಿಲ್ಲದೆ ಅಥವಾ ಇದ್ದ ಉದ್ಯೊ €ಗ ತಪ್ಪಿ ಬೀದಿಪಾಲಾಗುವ ಸ್ಥಿತಿ ಯಾವ ಸಾ 

ಬಾರದ ಹಾಗೆ, ತನ್ನ ಆತ್ಮಗೌರವಕ್ಕೆ ಚ್ಯುತಿ ಬರುವ ಹ. ಅವನು ಸರಕಾರವನ್ನೋ ಬ೦ಡವಾಳಗಾರರನ್ನೊ 
ಆಶ್ರಯಿಸಿ ಅವಮಾನಕ್ಕೊಳಗಾಗದ ಡಾ | ಅವನ ಬೆಂಬಲಕ್ಕೆ ನಿಲ್ಲುವುದು. ಈ ಬಗ್ಗೆ ಸ ಸಾಹಿತಿ ಸದಸ್ಯರಿಂದಲೆ 
ನಿರಂತರವಾದ ಚಂದಾ ಹಣದ ಮೂಲಕ ಶಾಶ್ವತ ನಿಧಿಯೊಂದನ್ನು ಸಂಗ್ರಹಿಸಿ ಆಪತ್ತಿಗೊಳಗಾದ 
ವೃತ್ತಿಬಾಂಧವರಿಗೆ ಸ ಸಹಾಯ ಮಾಡುವುದು. 


(೭) ಒಂದು ಪ್ರಕಾಶನ ಸಂಸ್ಥೆಯನ್ನು ರೂಪುಗೊಳಿಸಿ ಪರಿಣತರು ಉತ್ಕಷ್ಟವೆಂದು ನಿರ್ಣಯಿಸು: 
ಕೃತಿಗಳನ್ನು ಪ್ರಕಟಿಸುವುದು. ಕನ್ನಡದಲ್ಲಿ ಪ್ರಕಟವಾಗುವ ಪುಸ್ತಕಗಳೆಲ್ಲ ಎಲ್ಲ ಮುಖ್ಯ ಸ್ಥಳಗಳಲ್ಲೂ ದೊರೆಯು 
ಹಾಗೆ ಪುಸ್ತಕದ೦ಗಡಿಗಳನ್ನು-ಇತರ ಪ್ರಕಾಶಕರ, ವಿಶ್ವವಿದ್ಯಾನಿಲಯಗಳು ಮುಂತಾದ ಸಂಸ್ಥೆಗಳ 
ಸಹಕಾರದೊಡನೆ-ತೆರೆಸುವುದು. ಸಾಹಿತಿಗಳ ಕೃತಿಗೆ ತಕ್ಕ ಗೌರವ ಧನ ಸಿಕ್ಕುವ ಹಾಗೆ ನೋಡಿಕೊಳ್ಳುವುದು 
ಸರಕಾರದ ವಿದ್ಯಾಭ್ಯಾಸ ಇಲಾಖೆಯಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಉಪಯೋಗಿಸುವ ಸಾಹಿತ್ಯ ಕೃತಿಗಳಿ? 
ತಕ್ಕ ಸಂಭಾವನೆ ದೊರೆಯುವಂತೆ ಮಾಡುವುದು. ಉತ್ತಮ ಕೃತಿಗಳ ರಚನೆಯಿಂದಲ್ಲದೆ ಸಾಹಿತಿ ಸಾಹಿತ್ಯ 
ಇನ್ನಾವ ಸೇವೆಯನ್ನೂ ಸಲ್ಲಿಸುವ ಅಗತ್ಯವಿಲ್ಲ ಎಂಬುದನ್ನು ಪರಿಷತ್ತು ಮನಗಂಡು ಅವನ ಸೆ 
ಬೇಕಾದರೆ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡಬೇಕು ಗೋಷ್ಠಿಗಳಿಗಾಗಿ ಲೇಖನಗಳನ್ನು ಸಿದ್ಧಪಡಿಸುವುದು 
ಪರಿಷತ್ತಿನ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುವುದು, ವಿಮರ್ಶೆ ಸಂಶೋಧನೆಗಳನ್ನು ಕುರಿ 
ಎದ್ದದ್ಧಾಷಣಗಳನ್ನು ಮಾಡುವುದು, ಕವಿ ಸಮ್ಮೇಳನಗಳಲ್ಲಿ ಭಾಗವಹಿಸುವುದು ಮುಂತಾದ ಎಲ್ಲ ಕೆಲಸಗಳಿಗೂ 


(೮) ಸರಕಾರದಿಂದ ಧನ ಸಹಾಯ ಪಡೆಯುವುದು ತಪ್ಪೆಂದು ಯಾರೂ ಹೇಳುವುದಿಲ್ಲ. ಆದರ 
ಸರಕಾರದ ಹಣ ಎಂದರೆ ಜನತೆಯ ಹಣ ಎಂದು ತಿಳಿಯಬೇಕಲ್ಲದೆ ಮಂತ್ರಿ ಮಹೋದಯರ ಕೃಪಾಭಿಕ 
ಎಂದು ತಿಳಿದು ಪರಿಷತ್ತನ್ನು ಹೊಗಳುಭಟರ ರಂಗಸ್ಥಳವನ್ನಾಗಿ ಮಾಡಬಾರದು. ಮಂತ್ರಿಗಳಲ್ಲಿ ನಿಜ: ದ 
ಸಾಹಿತಿಗಳೂ ವಿದ್ವಾಂಸ ಸರೂ ಇದ್ದರೆ ಅವರನ್ನು ಕರೆದು ಗೌರವಿಸಬಹುದು. ಆದರೆ ಕೇವಲ ಮಂತ್ರಿಗಳು 
ಎ೦ಬಷ್ನರಿಂದಲೇ ದುಡ್ಡಿನ ಬೀಗದ ಕೈ ಯಾವಯಾವ ಮಂತ್ರಿಗಳ ಕೈಯಲ್ಲಿ ಇದೆಯೋ ಅವರೆಲ್ಲರನ್ನೂ 
ಕರೆದು ಆದರಿಸಿ ಸಮ್ಮೇಳನದ A ಅಂತ್ಯ ಎರಡೂ ಅವರ ಕೈಯಿಂದಲೇ ಆಗುವಂತೆ ಮಾಡುವ 
ನೈಚ್ಯಾನು ಸಂಧಾನ ಬಿಡಬೇಕು. ದುಡ್ಡು ಗೌಣ, ಸಾಹಿತ್ಯ ಮೌಲ್ಯ ಸ ಸಾಹಿತಿಗಳ ಆತ್ಮಗೌರವ ಮುಖ್ಯ 
ಎ೦ಬುದನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆದು "ಮೇಜಿನ ಮೇಲೆ ಸ ಪ ಇಟ್ಟುಕೊಂಡು ಹಾಗೆಯೇ ನಡೆಯಬೇಕು. 


(೯) ಸಾಹಿತ್ಯ, ಚಿತ್ರಕಲೆ, ಸಂಗೀತ, ವಿಜ್ಞಾನ ಮುಂತಾದುವು ವಿಶೇಷ ವೃತ್ತಿಗಳಲ್ಲದೆ 
ಮಾಡುವ ಕೆಲಸವಲ್ಲ. ಆದ ಕಾರಣ ಪರಿಷತ್ತು ವಿಶಿಷ್ಟ ಸಂಸ್ಥೆ, ಸ ಸಾರ್ವಜನಿಕ ಸಂಸ್ಥೆ. ಅಲ್ಲ. ಎಲ್ಲರಿಗ. 
ಬೇಕಾದದ್ದು ಆದರೆ ಎಲ್ಲರೂ ಮಾಡುವಂಥದಲ್ಲ. ರಾಜಕೀಯದಲ್ಲಿ ವಯಸ್ಕರಿಗೆಲ್ಲ ಮತದಾನದ 8 
ಇರುವ ಮ ಇಂಥ ಕಲಾಸಂಸ್ಥೆಗಳಲ್ಲಿ ವಾರ್ಷಿಕ ಚಂದಾ ಕೊಟ್ಟ' ಯಾರೇ ಆಗಲಿ ಅವರಿಗೂ ಮಃ ದ 
ಹಕ್ಕು ಇರುವ ಹಾಗೆ ಮಾಡಿರುವುದು ಸಲ್ಲದು. ಸಾಹಿತಿ ಉಳಿದವರಿಗಿಂತ ಮೇಲು ಎಂದಲ್ಲ, ಸಾಹಿ 
ವಿಶೇಷ ಕೆಲಸವಲ್ಲದೆ ಸರ್ವಸಾಮಾನ ೈವಾದದ್ದಲ್ಲ ಎನ್ನುವುದು. ಆದ ಕಾರಣ ಸಾಹಿತ್ಯ ಪರಿಷತ್ತು 
ಪರಿಷತ್ತು ಆಗಬೇಕಲ್ಲದೆ ವಯಸ್ಕರೆಲ್ಲರ ಸಂಸ್ಥೆ ಆಗಬಾರದು. ಇಲ್ಲಿ ಮತದಾನದ ಹಕ್ಕು "ಸಾಹಿತಿಗಳ 
ಮಾತ್ರ ಸೀಮಿತವಾಗಿರಬೇಕಲ್ಲದೆ ವಂತಿಗೆ ಕೊಡುವವರಿಗೆಲ್ಲ ಅಲ್ಲ. ಸಾಹಿತಿಗಳಾಗದೆಯೂ ಸಾಹಿತೃಪ್ರಿಯರ. 
ಸಾಹಿತ್ಯದಲ್ಲಿ ಜೀವಂತ ಆಸಕ್ತಿಯುಳ್ಳವರೂ ಆದವರ ಸಂಖ್ಯೆ ಸಾಹಿತಿಗಳಿಗಿಂತಲೂ ಜಾಸ್ತಿ ಇರಲೇಬೆ 
ಅಂಥವರ. ಸಹಕಾರವನ್ನೂ ಪ್ರೋತ್ಸಾಹವನ್ನೂ ಪಡೆಯುವುದು ಅವಶ್ಯಕ. ಆದರೆ ಅವರು ಸಃ 
ಸದಸ್ಯರಾಗಬೇಕಲ್ಲದೆ ಮತದಾನದ ಹಕ್ಕುಳ್ಳ ಪೂರ್ಣ ಸದಸ್ಯರಾಗಲು ಸಾಧ್ಯವಿಲ್ಲ. ಯಾರು ಅಧ್ಯಕ್ಷರಾಗಬೆ 
ಆಡಳಿತ ಮಂಡಲಿಯಲ್ಲಿ ಯಾರಿರಬೇಕು, ಯಾವ ಪರಿಣತರ ಮಂಡಳಿಗೆ ಯಾರು ಸದಸ್ಯರಾಗಿರಬೆ 


೮೬ ಕೇತ 


ಎಂಬುದನ್ನು ಸಾಹಿತಿಗಳೇ ಪ್ರಜಾತಂತ್ರ ಸೂತ್ರಗಳಿಗನುಸಾರವಾಗಿ ಒಮ್ಮತದಿಂದ ಇಲ್ಲವೆ ಮತದಾನದ 
ಕ ಮೂಲಕ ನಿರ್ಣಯಿಸತಕ್ಕದ್ದಲ್ಲದೇ ಬೇರೆಯವರಲ್ಲ. ಈಗಿರುವ ಹಾಗೆ ಸಾಹಿತ್ಯ ಪರಿಷತ್ತು ಸಾಹಿತಿಗಳ 
srt ಒಂದು ಸಾರ್ವಜನಿಕ ರಾಜಕೀಯ ಸಂಸ್ಥೆಯ ಹಾಗಿರುವುದರಿಂದಲೇ ಅನೇಕ ಸಾಹಿತಿಗಳು 
ಸದಸ್ಯರಾಗಿಲ್ಲ. ಅದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ಈಗಲಾದರು ಸಂವಿಧಾನವನ್ನು ಬದಲಾಯಿಸಿ 
M em ಸದಸ (ರಾಗುವ ಹಾಗೆ ಮಾಡುವುದು ಅತ್ಯಗತ್ಯ. ಈಗ ಇರುವ ಹಾಗೆ ಈ ಸಂಸ್ಥೆಯ 
ಒಳಹೊಕ್ಕು. ಪಟ್ಟಭದ್ರರೊಡನೆ ಹೋರಾಡಿ ಬದಲಾವಣೆಗಳನ್ನು ತರಬೇಕಾದರೆ ಸಾಹಿತಿಗಳೂ 
ರಾಜಕೀಯವಾಡಬೀಕಾಗುತ್ತದೆ. ಹಿ೦ದೆ ಮುಂದೆ ನೋಡದೆ ಸಿಕ್ಕಿದವರನ್ನೆಲ್ಲ. ಸದಸ್ಯರನ್ನಾಗಿ ಮಾಡಬೇಕಾಗುತ್ತದೆ. 
ಈ ರಾಜಕೀಯದಾಟದಲ್ಲೆ ಪಟ್ಟಭದ್ರರೊಡನೆ ಸೆಣಸುವುದಾಗಲೀ ಆತರ ಹಾಗೆ ಸದಸ್ಯರನ್ನು ಕೊಂಡು 

' ಕೊಳ್ಳುವುದಾಗಲೀ ಸಾಹಿತಿಯ 'ಘನತೆಗೆ ತಕ್ಕ ಕೆಲಸವಲ್ಲ. 


ಎಂದರೆ ಸಾರ್ವಜನಿಕರ ಸಹಕಾರ ಪ್ರೋತ್ಸಾಹ ಬೆಂಬಲ ಬೇಡ ಎಂದು ಅರ್ಥವಲ್ಲ. ಶ್ರೇಷ್ಠವಾದ 
ಮೌಲ್ಯಗಳಿಗೂ ಸಾಹಿತ್ಯಕ್ಕೂ ಸಲ್ಲುವ ಕೆಲಸಗಳನ್ನು ಮಾಡಿ ಸಂಸ್ಕೃತಿಯ ಪುನರುತ್ಥಾನಕ್ಕೆ ದುಡಿದು ನಿಸ್ಪೃಹವಾದ 
ನಿರ್ಮಾಣ ಕಾರ್ಯದಲ್ಲಿ ತೊಡಗಿದರೆ, ಸಾರ್ವಜನಿಕರ ಅಂತರಂಗದ ಮೂಲಕ ಆದರ್ಶಗಳಿಗೂ- ಕನಸಿಗೂ 
ಸಾಹಿತ್ಯ ಪರಿಷತ್ತು ಒಂದು ಕೇಂದ್ರ ಬಿಂದುವಾದರೆ ಜನದ ಬೆಂಬಲವೂ ಗೌರವವೂ ಸಹಜವಾಗಿಯೇ 
ದೊರೆಯುತ್ತದೆ. ಇದು ಸಿದ್ಧಿಸುವುದು ಸಾಹಿತ್ಯಕ್ಕೆ ತಕ್ಕ ಕೆಲಸಗಳನ್ನು ದಕ್ಷತೆಯಿಂದ ನಡೆಸುವುದರಿಂದಲ್ಲದೇ 
ರಾಜಕೀಯಕ್ಕೆ ತಕ್ಕ ಆಟಗಳನ್ನು ಆಡುವುದರಿಂದಲ್ಲ. 


(೧೦) ಕಟ್ಟಡಗಳು ಮುಂತಾದವೂ ಊಟವೂ ಮನೋರಂಜನೆಯೂ ಅಗತ್ಯ ಆದರೆ ಅವು ಮೇಲ್ಕಂಡ 
ಅಂಶಗಳಿಗೆ ಪೋಷಕವಾಗಿ ರೂಪುಗೊಳ್ಳಬೇಕಲ್ಲದೆ ಸ್ವತಂತ್ರವಾಗಿ ಅಲ್ಲ. ಕಟ್ಟಡಗಳಿಗಾಗಿ ಸಾಹಿತ್ಯ ಪರಿಷತ್ತು 
ಅಲ್ಲ, ಪರಿಷತ್ತಿಗಾಗಿ ಕಟ್ಟಡಗಳು ಇತ್ಯಾದಿ. 


ಮೇಲ್ಮಾಣಿಸಿದ ಅಂಶಗಳು ಪರಿಪೂರ್ಣವೇನೂ ಅಲ್ಲ. ಕೆಲವನ್ನು ಸೇರಿಸಬಹುದು. ಇರುವುದನ್ನು 
ಇನ್ನಷ್ಟು ಸ್ಪಷ್ಟವಾಗಿ ವ್ಯಾಪಕವಾಗಿ ರೂಪಿಸಬಹುದು. ಈ ದೃಷ್ಟಿಯಲ್ಲಿ ನಮ್ಮ ಮುಂದಿರುವ ಸಮಸ್ಯೆಗಳನ್ನು 
ಚರ್ಚಿಸಬೇಕೆಂಬುದೇ ನನ ್ನ ಅಪೇಕ್ಷೆ. ಇದು ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಷಯವಲ್ಲದೇ ಯಾವೊಬ್ಬ 
ವ್ಯಕ್ತಿಗೂ ಸಂಬಂಧಪಟ್ಟದ್ದಲ. ಈಗ ಸಾಹಿತ್ಯ ಪರಿಷತ್ತಿನ ಆಡಳಿತದ ಭಾರ ಹೊತ್ತಿರುವವರು ಈ ರೀತಿ 
ಯೋಚಿಸಿ ಈ ಅಂಶಗಳ ಬಗ್ಗೆ ವಿಮರ್ಶೆ ನಡೆಸಿ ಸೂಕ್ತ ಬದಲಾವಣೆಗಳನ್ನು ತಂದು ವಜ್ರಮಹೋತ್ಸವವನ್ನು 
ಆಚರಿಸಿದ ಮೇಲಾದರೂ ಸಾಹಿತ್ಯ ಪರಿಷತ್ತು ಪುನರ್ಜನ್ಮ ಪಡೆಯುವಂತೆ ಮಾಡಿ ಕೃತಾರ್ಥರಾಗಬೇಕೆಂದು 
ಪ್ರಾರ್ಥನೆ. 


ಡಿ 


ತನ್ನತನ ಉಳಸಿಕೊಂಡ "ಪ್ರಜಾಸಾಹಿತ್ಯ' 


ಪ್ರಿಯರಾದ ಶ್ರೀ ಹರಿಹರಪ್ರಿಯರೆ, 
ವಿಶ್ವಾಸಪೂರ್ವಕವಾದ ನಮಸ್ಕಾರ. 

ನಾನು ಈ ಪತ್ರದ ಜೊತೆಯಲ್ಲಿ "ಪ್ರಜಾಸಾಹಿತ್ಯ' ಪುಸಿಕೆಗೆ ಎರಡು ವರ್ಷದ ಚಂದಾವನ್ನು 
ಕಳುಹಿಸುತ್ತಿದ್ದೇನೆ. ದಯವಿಟ್ಟು ಸ್ವೀಕರಿಸಿ. 

೩೦.೦೯.೨೦೦೭ರಂದು ಪ್ರತಿಷ್ಠಾನದ ಸಭೆಯಲ್ಲಿ ಮೊದಲಲ್ಲಿ ಕಂಡವರು, ಕೊನೆಯವರೆಗೂ 
ಇರಲಿಲ್ಲ. ಹೊಸ ಚ೦ದಾದಾರರು ಆದರೆ? 

“ಪ್ರಜಾಸಾಹಿತ್ಯ' ತನ್ನತನವನ್ನು ಉಳಿಸಿಕೊಂಡಿದೆ. ಅಭಿನಂದನೆಗಳು. 

ವಂದನೆಗಳೊಡನೆ 


ನಿಮ್ಮ ವಿಶ್ವಾಸದ 
ಚಿ. ಶ್ರೀನಿವಾಸರಾಜು 
೨೧(೮), “ಚಿರಂಜೀವಿ', ಹಳೇ ಈಜುಕೊಳದ ರಸ್ತೆ, ಕೋದಂಡರಾಮಪುರ, ಮಲ್ಲೇಶ್ವರ, ಬೆಂಗಳೂರು ೫೬೦ ೦೦೩ 


೪ 


ವಿಜಯನಗರದ ವಿಶಿಷ್ಟರೂಪದ ಕಂಬಗಳು 


ತಿರುಮಲೆ ಶ್ರೀರಂದಾಚಾರ್ಯ 


ಹ೦ಪೆಯ ಉತ್ಸವದಲ್ಲಿ ವಿಜಯನಗರ ಕುರಿತ ವಿಚಾರಸಂಕಿರಣದಲ್ಲಿ ಪಾಲ್ಗೊಳ್ಳುವ ಅವಕಾಶ ಲಭಿಸಿದ್ದು 
ಒ೦ದು ಹೊಸ ಚಿಂತನೆಯ ಕಡೆಗೆ ನನ್ನ ಗಮನ ಹರಿಯುವಂತಾಯಿತು. ವಿಜಯನಗರದ ಆಡಳಿತ- 
ವ್ಯವಸ್ಥೆ-ನೀತಿ ನಿರ್ದೇಶನಗಳತ್ತ ಗಮನಹರಿಯದೆ ಅದು ಈ ಸಾಮ್ರಾಜ್ಯದ ಸೌಂದರ್ಯಸೃಷ್ಟಿಯ ಪ್ರಯತ್ನದಲ್ಲಿ 
ಏನು ಸಾಧಿಸಿತೆಂಬುದರತ್ತ ಹರಿದದ್ದು ನನ್ನ ಬಾಲ್ಯದ ಅನುಭವದ ಪರಿಣಾಮದಿಂದ. . 


೧೯೩೪-೩೫ರಲ್ಲಿ ಒಂದು ದಿನ ತಂದೆಯವರಾದ ತಿ.ತಾ. ಶರ್ಮರು ನನ್ನನ್ನು ಬೆಂಗಳೂರು ಕೋಟೆ 
ಶ್ರೀನಿವಾಸ ದೇವಸ್ಥಾನಕ್ಕೆ ಕರೆದುಕೊ೦ಡು ಹೊದರು. ದೇವಾಲಯ ಪ್ರದಕ್ಷಿಣೆ ಹೋಗುವಾಗ, ಗೋಡೆಯಲ್ಲಿಯ 
ಉಬ್ಬುಶಿಲ್ಪಗಳನ್ನು ತೋರಿಸಿದರು. ಅದರಲ್ಲಿ ಶಿವ-ಪಾರ್ವತಿಯರ, ವಿಷ್ಣು-ಲಕ್ಷ್ಮಿಯರ ಮದುವೆಯ ಚಿತ್ರಣಗಳನ್ನು 
ವಿವರಿಸಿದರು. ದೇವಾಲಯದ ಒಳಗೆ, ಮಂಟಪದಲ್ಲಿಯ ದೊಡ್ಡ ಕಲ್ಲು ಮಂಚ ತೋರಿಸಿದರು. ಅಲ್ಲಿಯ 
ವಿಚಿತ್ರರೂಪದ ಕಂಬಗಳನ್ನು ತೋರಿಸಿದರು. ನಾಲ್ಕೂ ಕಡೆ ಚಾಚಿಕೊಂಡ, ಕುದುರೆಸವಾರ-ಆನೆಸವಾರ- 
ಹೀಗೆ ಒಂದರ ಮೇಲೊಂದು ಇರುವ ಕಂಬಗಳನ್ನು ನೋಡಿದ್ದು ಮತ್ತೆ ನೆನಪಿಗೆ ಬಂತು. ಬಾಲ್ಕದ ಆ 
ಅನುಭವ ಈಗ ಫಲಪ್ರದವಾಗಬೇಕಲ್ಲವೇ. ವಿಜಯನಗರದ ಅನಂತರ ಕಾಲದ ಈ ಕಂಬ ನನ್ನ 
ಸ್ಮೃತಿಪಥವನ್ನು ಜಾಗೃತಗೊಳಿಸಿತು. ಭಾರತೀಯ ವಾಸ್ತುಸೃಷ್ಟಿಯಲ್ಲಿ ಕರ್ನಾಟಕದ ಪಾತ್ರದ ಭರತವಾಕ್ಕ 
ವಿಜಯನಗರ ಸಾಮ್ರಾಜ್ಯ ಎಂದು ಮನಸ್ಸಿಗೆ ಬಂತು. ಸನಾತನ ಭಾರತೀಯ ಸಂಸ್ಕೃತಿಗೆ - ಅದರ 
ಆಧ್ಯಾತ್ಮಿಕ ಜೀವನಕ್ರಮಕ್ಕೆ ಲೌಕಿಕ-ಅಲೌಕಿಕ ಸೃಷ್ಟಿ ಸೌಂದರ್ಯದ ಕಲ್ಪನಾ ವಿಲಾಸಕ್ಕೆ ವಿಕಾಸಕ್ಕೆ - ಪ್ರಾಪಂಚಿಕವಾಗಿ 
ಛಿದ್ರಗೊಂಡಿದ್ದ ಜನಸಾಮಾನ್ಯರ ನಿತ್ಯಜೀವನದ, ಬದುಕಿನ ರಕ್ಷಣೆ, ಪೋಷಣೆಗೆ-ಈ ಎಲ್ಲಕ್ಕೂ ವಿಜಯನಗರ 
ಪುನರ್ಜನ್ಮದ ಭಾಗ್ಯದಾಯಿಯಾಯಿತು ಎಂಬುದು ಆ ಸಾಮ್ರಾಜ್ಯದ ಹುಟ್ಟು-ಬಾಳು-ಸಾಧನೆಗಳ ಚರಿತಾರ್ಥ. 


ವಿಜಯನಗರ ಸಾಮ್ರಾಜ್ಯದ ಸಾಧನೆಗಳ ಸಿಂಹಾವಲೋಕನದಲ್ಲಿ ಹಿಂದಿನ ಸಾಮ್ರಾಜ್ಯಗಳ ಕೊಡುಗೆಯತ್ತ 
ಗಮನ ಹರಿಸಬೇಕಾದದ್ದು ಅನಿವಾರ್ಯವಾಗುತ್ತದೆ. 


ನನ್ನ ವಿಚಾರಾವಲೋಕನ ವಿಜಯನಗರ ವಾಸ್ತುಶಿಲ್ಪದಲ್ಲಿಯ ಕಂಬಗಳ ಕುರಿತದ್ದು. ದಕ್ಷಿಣ ಭಾರತದ 
ಇತಿಹಾಸದಲ್ಲಿ ಶಾತವಾಹನರು ಆದ್ಯರೆನಿಸಿ, ವಾಕಾಟಕ, ಕದಂಬ, ಬಾದಾಮಿ ಚಾಲುಕ್ಯ ಗಂಗ, ರಾಷ್ಟ್ರಕೂಟ, 
ಕಲ್ಯಾಣ ಚಾಲುಕ್ಯ, ಹೊಯ್ದಳ, ದೇವಗಿರಿ ಯಾದವ, ಕಾಕತೀಯರೂ, ಪಲ್ಲವ, ಪಾಂಡ್ಯ, ಚೋಳ, ಚೇರ 
ಈ ಎಲ್ಲ ರಾಜವಂಶಗಳ ಏನಿಲ್ಲವೆಂದರೂ ಸುಮಾರು ೨೦೦೦ ವರ್ಷಗಳ ಕಾಲದ ನಿರಂತರ ಪ್ರಯತ್ನಶೀಲತೆ- 
ಕರ್ಮಕೌಶಲಸಾಧನೆ, ಸಮರ್ಪಣೆ ಇವು ಅ೦ತಸ್ಸತ್ತವಾಗಿ, ಅ೦ತರಾತ್ಮವಾಗಿ ವಾಸ್ತುಶಿಲ್ಪದಲ್ಲಿ ನೆಲೆ ನಿಂತಿದೆ 
ಎ೦ಬುದು ಸತ್ಯ ಮುಸಲ್ಮಾನರ ಧಾಳಿಯಿಂದಾಗಿ ಅನುಭವಿಸಿದ ಸರ್ವನಾಶದ ಹಿನ್ನೆಲೆಯನ್ನು ಮರೆಸಿ, 
ಮತ್ತೆ ನವಚೇತನದ ಉಸಿರನ್ನು ಜನತೆಯಲ್ಲಿ ಊದಿ, ಜರ್ದುರಿತಗೊಂಡಿದ್ದ ಜನಸಾಮಾನ್ಯರ ಜೀವನದಲ್ಲಿ 
ಆಶಾವಾದದ ಉತ್ಸಾಹವನ್ನು ನೆಲೆಗೊಳಿಸಿ, ಸಾಮ್ರಾಜ್ಯವೈಭವವು ಕೇವಲ ಅನುಕರಣೆ, ಅನುಸರಣೆಯೇ 
ಆಗಿರದೆ ಸ್ವಂತದ್ದೇ ಆದ ನಿಲುವು ಪ್ರಯತ್ನ-ಪ್ರಯೋಗಶೀಲ ಸಾಧನೆಯನ್ನು ವಾಸ್ತು ಸೃಷ್ಟಿಯಲ್ಲೂ ವಿಜಯನಗರ 
ಸಾಧಿಸಿತು ಎಂಬುದರತ್ತ ಗಮನ ಹರಿಸಬೇಕಾಗಿದೆ. ಜ್‌ ಕ ' 


ಪ್ರಾಚೀನ ವಾಸ್ತು-ಶಿಲ್ಲದ ಪುನರಾವಲೋಕನದಲ್ಲಿ ಮೂರ್ತಿಶಿಲ್ಪದ ಪ್ರಗತಿ, ಹಾವ-ಭಾವಗಳ; ಬಳುಕು- 
ನಿಲುವುಗಳ ಸೃಜನೆಯಲ್ಲಿ-ಸಾಧನೆ ಒಂದಾದರೆ ಭವೃತೆ-ಸಾರ್ಥಕ್ತತೆಯ ಗುರಿ ಮತೊಂದು. ಮೂರ್ತಿಶಿಲ 
ಈ ಕಾಲಕ್ಕೆ ಗೌರೀಶಂಕರದೆತ | y ಕ ವ ೨ 
ತ್ತರ ತಲುಪಿತ್ತು ನಿಜ ದೇವಾಲಯ ನಿರ್ಮಾಣದಲ್ಲಿ ಕಂಬಗಳು 
ಅನಿವಾರ್ಯ! ಮೂರ್ತಿ ಶಿಲ್ಪದಲ್ಲಿ ಮಹತ್ತನ್ನು ಸಾಧಿಸಿದಂತೆಯೇ ಈ ಕಂಬಗಳ ನಿರ್ಮಾಣದಲ್ಲಿಯೂ 


ಅಮೋಘ ಅತಿಶಯವನ್ನು ರೋಚಕತೆಯನ್ನು, ರಂಜಕತೆಯನ್ನು ಅದ್ಭುತ ಕೌಶಲ್ಯ ವಿಶೇಷವನ್ನು ದಕ್ಷಿಣ 
ಭಾರತದ ಶಿಲ್ಪಿಗಳು ಕ೦ಡರಿಸಿದರು. _ ಖಿ ದ್ಭು $ ಷವನ್ನು ದಕ್ಷಿ 


K ಸ್ಸ 


Ww 
ಜ್ಜ 
ಕ್ಷೆ 
', ನೂರು ಕಂಬಗಳು, ಸಾವಿರ ಕಂಬಗಳು - ಮಂಟಪ 
ದೇವಾಲಯ ನಿರ್ಮಾಣ ವಿನ್ಯಾಸವೂ ಕಾಲಕಾಲಕ್ಕೂ ಭಾವನೆಗಳ ಬೆಳಕಿನಲ್ಲಿ ಬದಲಾಗುತ್ತ ಹೋಯಿತು. 

ವಿಜಯನಗರದ ಕಾಲಕ್ಕೆ ಸಭಾಮಂಟಪಗಳೂ, ಕಲ್ಯಾಣ' ಮಂಟಪಗಳೂ ಉತ್ಸವ ಮಂಟಪಗಳೂ ವಿಸ್ತಾರ 
| ನರ್ಮಾಣಗಳಾದುವು. ನೂರಾರು-ಸಾವಿರಾರು ಭಕ್ತರು ನೆರೆಯಬಹುದಾದಂಥವಾದವು. ಈ ವಿಸ್ತಾರ 

“ಸಾಧನೆಯ ಹಿಂದೆ ಸರ್ವಜನ ಆದರಣ-ಸರ್ವಜನ ಪ್ರದೇಶದ ಭಾವ ಇರುವಂತಿದೆ. ಈ ಭಾವನೆಗೆ 
A ಪ್ರೇರಣೆ ಬಹುಶಃ ವಿಸ್ತಾರದ ಮಸೀದಿಗಳೂ ಇದ್ದಾತು. 

ಕ 
ge ಕಂಬಗಳ ಕುರಿತು ಆಲೋಚಿಸುವಾಗ, ಆ ಕುರಿತ ಭಾರತೀಯ ಆಧ್ಯಾತ್ಮಿಕ ನೆಲೆಯ ನೆನಪು 
 ಉಚಿತವೆನಿಸುತ್ತದೆ. ವಾಸ್ತುಶಾಸ್ತದಲ್ಲೂ ಕಂಬಕ್ಕೆ ಪ್ರಾಮುಖ್ಯತೆ ಇದೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಕಂಬ “ಚೈತನ್ಯ 
y. ಸಂಭ” ಅದು ಲಂಬ-ಆಲಂಬ ಅವಲಂಬ ಮುಲವಾಗಿ ಸ ೃಷ್ಟಿಸ್ಥಿತಿಯ ಮೋ ಕಾರಣವಾಗಿದೆ. ಯ್ಯಾ 
| ಕೊಪ-ಆಕೃತಿ; ಸ್ಥಿತಿರೂಪ ಹೊಂದಲು ಈ ಚೈತನ್ಯವೇ (ಲಂಬ-ಆಲಂಬ-ಅವಲ೦ಬವೇ) ಮೂಲ ಕಾರಣ. 
x  ಠೇಖಾಶಾಸ್ತ (Geometry) ಮೂಲಕ್ಕೆ ಹೋದರೆ ಈ ಸಿದ್ಧಾಂತದ ಸತ್ಯದ ಅರಿವಾಗುತ್ತದೆ. 


ಭೆ 1... ಮೂರ್ತಿರೂಪನೆಯಲ್ಲಿ ಏನೆಲ್ಲ ವೈವಿಧ್ಯಮ-ವೈಚಿತ್ರ್ಯ-ವಿಕಟ-ವಿರಾಟ್‌ ದರ್ಶನ ನಮಗೆ ಲಭ್ಯವೋ 
ಅಂತೆಯೇ ಈ ಕಂಬಗಳ ರೂಪ ವಿಲಾಸ ವೈಭವವು ವಿಸ್ಮಯ ಮೂಡಿಸುತ್ತದೆ. ಮೂರ್ತಿ ಶಿಲ್ಪ ಕೌಶಲ 
ಒಂದಾದರೆ, ಈ ಸ್ತಂಭ ನಿರ್ಮಾಣ ಕೌಶಲವು ಪ್ರತ್ಯೇಕವಾಗಿಯೇ ಬೆಳೆಯಿತೆಂದನ್ನಿಸುತ್ತದೆ. ಒಂದೊಂದು 
ಕಂಬವೂ ಒಬ್ಬ ಶಿಲ್ಪಿಯ ಬದುಕಿನ ಸಾಧನೆಯ ಫಲವೋ ಎಂದನ್ನಿಸುತ್ತದೆ. ಕಲ್ಪನೆ ರೂಪನೆ, ಸಾಧನೆಗಳ 
ಸಾರ್ಥಕ್ಕದಲ್ಲಿ ಈ ರೂವಾರಿಗಳ ಜನ್ಮವೂ ಚಿರ೦ಜೀವತ್ವವನ್ನ ಪಡೆಯಿತು. ಸುಮಾರು ೧೫೦೦-೧೬೦೦ 
ವರ್ಷಗಳ ಕಾಲಾಂತರದ ಈ ಸ್ತಂಭಗಳತ್ತ ನೋಡಿದಾಗ ಈ ಮಾತಿನ ಸತ್ಯದ ಅರಿವಾಗುತ್ತದೆ. 


ಕಂಬ ರೂಪ ವಿವೇಚನೆ 
“ಕ೦ಬ'' ಎಂದೊಡನೆ ಮನಸಿಗೆ ಬರುವುದು ದುಂಡುಗಂಬ ಇಲ್ಲವೇ ಚೌಕಕ೦ಬ; ಮುಂದೆ ಸಾಗಿದ 
ಇವೆರಡರ ಸಂಯೋಗದ ಕಂಬ. ಈ ರೂಪಗಳನ್ನ ಪ್ರಾಚೀನ ನಿರ್ಮಿತಿಗಳಲ್ಲೆಲ್ಲ ಕಾಣಬಹುದು. 


ಅಜಂತದಲ್ಲಿ ಶಾತವಾಹನರ-ವಾಕಾಟಕರ ಗುಹೆಗಳಿವೆ. ಅವುಗಳಲ್ಲಿ ಇರುವ ಕಂಬಗಳನ್ನು ನೋಡಬೇಕು. 
ವಿವರಣೆಗಿಂತ ನೋಟವೇ ಲೇಸು. ಚೌಕ-ದುಂಡು-ಎರಡರ ಮಿಶ್ರಿತ ಸಂಕೀರ್ಣ ರೂಪದ ಕಂಬಗಳ 
ಚಿತ್ರಗಳಿವೆ. 


ಆರಂಭ ಕಾಲದಲ್ಲಿ ಗುಹಾಮಂದಿರಗಳಲ್ಲಿ ಕಂಬಗಳೆಲ್ಲ ಧಡೂತಿಯಾಗಿದ್ದದ್ದು ಗಮನಿಸಬೇಕಾದದ್ದು 
ಬಾದಾಮಿ ಚಾಲುಕ್ಕರ ಗುಹಾಮಂದಿರಗಳಲ್ಲೂ ಇಂಥ ಧಡೂತಿ ಗಂಬಗಳು ಇವೆ. 


ಚೌಕಕಂಬಗಳ ಮೂಲೆಗಟ್ಟನ್ನು ಚಕ್ಕಿ ತೆಗೆದಾಗ ಎಂಟು ಮೂಲೆಯ ಕಂಬ ರೂಪ ತಾಳುತ್ತದೆ. 
ಅದೇ ೧೬-೩೨ ಆಗುತ್ತ ಹೋದಂತೆ ಕಟ್ಟಕಡೆಯ ರೂಪ ದುಂಡನೆಯ ಕಂಬವೇ ಆಗುತ್ತದೆ. ಚೌಕಕಂಬಗಳಲ್ಲಿ- 
ದುಂಡುಗ೦ಬಗಳಲ್ಲಿ 'ುಳಿಪಟ್ಟಿಕೆಗಳನ್ನು ನೋಡುತ್ತೇವೆ (Flanted 0111015). "ಕಂಬಗಳ ಮೇಲ್ಭಾಗ 
ಮಡಕೆ-ಘಟ ಇಲ್ಲವೇ ಬೋಗುಣಿಯ ರೂಪವಾಗಿಯೂ ಇರುತ್ತವೆ. 


ಗುಹಾಮಂದಿರದ ಒಳಗೆ, ಅಖಂಡವಾಗಿರುವ ಈ ದು೦ಡುಗ೦ಬಗಳನ್ನ ಆ ಕಾಲಕ್ಕೆ ನಮ್ಮ ಜನ 
ಹೇಗೆ ರೂಪಿಸಿದರು? ಹೊಯಳ-ಕಲ್ಯಾಣ ಚಾಲುಕ್ಕರ ದುಂಡು-ಗಂಬಗಳನ್ನು ತಾ ಕಲಾ ಇತಿಹೌಸಬ 
““ತಿರುಗಣಿಯಲ್ಲಿ ರೂಪಿಸಿದ 'ಬಗಳು” (Lathe turned Pillers) “ಎಂದು ಹೇಳಿರುವುದಕ್ಕೆ "ಈ 
ಕಂಬಗಳೂ. ಬಾದಾಮಿಯ ಕೆಲವಾರು ಕಂಬಗಳೂ ಅಪೋಹವಾಗುತ್ತವಲ್ಲಾ? ಇದಕ್ಕೇನು ಸಮಾರಾತ, 
ಉತ್ತರ? ಕೌಶಲ-ಕೈಚಳಕ-ಬುದ್ಧಿಚಾತುರ್ಯ, ಸಾಧನಾ ಸಂಕಲ್ಪದಲ್ಲಿ ಅವು ರೂಪತಾಳಿದವು ಎಂದೇ 
ಅದಕ್ಕೆ ಉತ್ತರ. ಯಂತ್ರಯುಗಾದಾರಂಭ; ಬುದ್ಧಿ -ಚಿಂತನೆ-ಕೈ ಚಳಕ ಮುಂತಾ ಇದವು ಈ ಯಂತ್ರಕ್ಕೆ ಸೋತು 
ಬಲಿಯಾಗಿ' ಹೋದವು. ತತ್ವಮೂಲ, ತಂತ್ರಮೂಲಗಳು ನಾತ ಸೃಷ್ಟಿಗೆ ಮೂಲ ಕಾರಣ. ಮಂತ್ರ-ತಂತ್ರ- 
ು೦ತ್ರ ಇದು ಗತಿರೇಖೆ. 


ಬಾದಾಮಿಯ ಚೌಕಕ೦ಬ-ಅದರಲ್ಲಿಯ ಅಲಂಕರಣ ಕೆತ್ತನೆಯನ್ನು ನೋಡಿದಾಗ ಅಜಂತೆಯ 
- ನೆನಪಾಗುತ್ತದೆ. ಇದೇ ಮುಂದುವರಿದಂತೆ ನೀಳವಾಗಿ ಕೃಷವಾಗಿ ಹಾಲತಿ ಹೊಸ ರೂಪ ತಾಳಿಡೆ: 
ರಾಷ್ಟ್ರಕೂಟರ ಕಾಲದ ಕ೦ಬಗಳ ಚಿತ್ರ ನೋಡಿ, ಅವುಗಳಲ್ಲಿ ರೂರ ರೂಪಶಿಲ್ಪಗಳನ್ನು ಗಮನಿಸಬೇಕು. 


ಕಲ್ಯಾಣ ಚಾಲುಕ್ಕರ ವೇಳೆಗೆ ಇವು ಇನ್ನೂ ಪರಿಷ್ಕಾರ ಹೊಂದಿ, ನಾಜೂಕುತನ ಪಡೆದುಕೊಂಡಿತು. 
ike ತಸ ಹೊಸರೂಪ ಸವ, ತೆ ವಿವರಣೆಗಿಂತ ಅವುಗಳ ನೋಟವೇ" ಹೆಚ್ಚ 
ಮನಸ್ಸಿಗೆ ತಾಕುತ್ತದೆ. ಅ. 


ಕಲ್ಯಾಣ ಚಾಲುಕ್ಯರ ಸಾ೦ತರಾಗಿದ್ದವರು ಹೊಯ್ಸಳರು. ಇಬ್ಬರೂ ಪಶ್ಚಿಮ ಚಾಲುಕ್ಯ ಸಂತತಿಯವರೇ. 
ಕಲ್ಯಾಣ ಚಾಲುಕ್ಕರು 'ತಮ್ಮ ಕ್ಷೇತ್ರದಲ್ಲಿ "ದೊರಕುತ್ತಿದ್ದ. ಗಟ್ಟಿಕಲ್ಲನ್ನು ಬಳಸಿದರು: ಹೊಯ್ಸಳರು ಬಳಪದ 
ಕಲ್ಲನ್ನು RE ಇವರಿಬ್ಬರ ಶೈಲಿಯೂ ಬಂದಿಯ ಒಂದೇ. ಮದನಕ್ಕೆ ವಿಗ್ರಹಗಳು 
ಹೊಯ್ಸಳರ ಸಾಧನೆ ಮತ್ತವಲ್ಲ; ಕ ಕಲ್ಯಾಮ ಚಾಲುಕ್ಕರದೂ ಹೌದು. 


ಕಲ್ಯಾಣ ಚಾಲುಕ್ಯ -ಹೊಯ್ತಳ ವಾಸ್ತು-ಶಿಲ್ಪ ಒಂದೇ ಶೈಲಿಯವು. ಪ್ರ ತ್ಯೇಕತೆ ಕೇವಲ ಬಳಸಿದ ಕಲ್ಲಿನ 
ಗುಣಲಕ್ಷಣ ಪ್ರಭಾವಜನ್ನ ಸ್ವಲ್ಪವಿದ್ದಾತು ಅಪ್ಪೆ ಈ “ಮಾತಿಗೆ ಹೊಯ್ಸಳರ-ಕಲ್ಯಾಣ ಚಾಲುಕ್ಕರ ದುಂಡುಗಂಬಗಳೇ 
ಸಾಕಿ. 


ಹೊಯಳರಲ್ಲಿ ಚೌಕಕಂಬದ ಬಳಕೆ ಕಡಿಮೆಯಾಗಿ ಕಾಣಬರುತ್ತದೆ. ಕಲ್ಯಾಣ ಚಾಲುಕ್ಕರು ಅದನ್ನು 
ಸಂಕೀರ್ಣರೂಪದಲ್ಲಿ ಉಳಿಸಿಬೆಳೆಸಿದ್ದಾರೆ. ಕಂಬಗಳಲ್ಲಿ ರೂಪಶಿಲ್ಪವನ್ನೂ ಮೆರೆಸಿದ್ದಾರೆ. ವಿಜಯನಗರ 
ಕಾಲಕ್ಕೆ ರೂಪ ತಾಳಿದ ಚೌಕಕಂಬ ರೂಪಕ್ಕೆ ಬಹುಪಾಲು ಇವೇ ಸ್ಫೂರ್ತಿ "ಇದ್ದಾತು. ಸಂಗಂ 
ಮ್ಮ ನೆಗೆ ಹೆಚ್ಚು ಅನುಕೂಲವಿಲ್ಲ; ಚೌಕಂಬಗಳಲ್ಲಿ ಅದು ಸ ಸಾಧ್ಯ 


ಈ ಪ್ರಗತಿಪಥದಲ್ಲಿ ಗಂಗರನ್ನು ಮರೆಯುವಂತಿಲ್ಲ. ಅವರು ರೂಪಿಸಿದ ದುಂಡುಗಂಬಗಳೇ ಮುಂದೆ 
ನೊಳಂಬರಿಗೂ ನೆಲೆಯಾಯಿತು. “ಶ್ರವಣಬೆಳಗೊಳದ ದೊಡ್ಡಬೆಟ್ಟದಲ್ಲಿಯ ಎರಡು ಮಾದರಿಗಳನ್ನಿಲ್ಲಿ 
ಕೊಡಲಾಗಿದೆ. ಒಂದು ಸಾದಾ ದುಂಡುಗಂಬ; ಇನ್ನೊಂದು ಪ್ರ ಪ್ರಸಿದ್ಧವಾದ ತ್ಯಾಗಬ್ರಹ್ಮ ಸ್ತಂಭ. 


ಮೊದಲಿನ ಚಿತ್ರದ ಮೂರು ಕ೦ಬಗಳೂ ದುಂಡುಗ೦ಬಗಳೇ ಮಧ್ಯೆಮಧ್ಯೆ ಬಳೆಯುಂಗುರಗಳಿವೆ. 
ಮೇಲೆ ಕೋನೀಯವಾಗಿ ಸಾಗಿರುವ ಕ೦ಠ ಭಾಗ. ಅದರ ಮೇಲೆ ದಪ್ಪನೆಯ ಸಂಬಂ ಮೇಲೆ 
ಅಡ್ಡಬೋದಿಗೆ ಇದೆ. ಎರಡನೆಯದು ತಳಭಾಗದಲ್ಲಿ ಪ್ರತ್ಯೇಕ ನೀಠಭಾಗ, ಅದರ ಮೇಲೆ ಚೌಕ ಅಥವಾ 
ಆಯಾಕಾರದ ಭಾಗವಿದ್ದು ಅದರಲ್ಲಿ ರೂಪ ಶಿಲವಿದೆ. ಇದು ಗೊಮ್ಮಟಮೂರ್ತಿಯನ್ನು ಕೆತ್ತಿಸಿದ 
ಚಾವುಂಡರಾಯನದೆಂದು ನಂಬಿಕೆ. ಕಂಬದ ಇಡೀ ಬಡಲು ಲತಾಮಯ! (ಇದನ್ನು ನೋಡಿದಾಗ 
ನಂದಿಯ ದೇವಾಲಯದ ಒಳಗಿರುವ ಲತಾಗುಚ್ಛ-ಶುಕ-ಪಿಕ ಸಮೂಹದ ಚಿತ್ತಾರದ ನಾಲ್ಕು ಕಂಬಗಳ 
ನೆನಪಾಗುತ್ತದೆ.) ಇದು ಒಂದು ಕಾಲಕ್ಕೆ ತೂಗುಗಂಬವಾಗಿತ್ತೆಂದು ಹೇಳಲಾಗಿದೆ. ಕಂಬದ ಮೇಲೆ ಮಂಟಪದ 


ತಳವನ್ನು ಮಧ್ಯೆ ತಾಕಿ ಒಳಹೊಕ್ಕಿದೆ. ಮಂಟಪದಲ್ಲಿ ಇದರ ಮೇಲೆ ಯಕ್ಷಬ್ರಹ್ಮ ಮೂರ್ತಿ ಇದೆ. pe 
“ತ್ಯಾಗಬ್ರಹಸ್ತಂಥ”ವೆಂದು ಗುರುತಿಸಿದ್ದಾರೆ. 


ತ್ಯಾಗಬ್ರಹ್ಮ ಸ್ತಂಭ ಕ 
ಮಂಟಪದ ನಾಲ್ಕು ಮೂಲೆಗಳ ಕ೦ಬಗಳು ಚೌಕಗಲ್ಲುಗಳು. ಅವುಗಳ ಮೂಲೆಗಟ್ಟನ್ನು 


ಒಂದಷ್ಟು ಸವರಲಾಗಿದೆ. ಇದರಿಂದ ಆ ಭಾಗ ೮ ಮೂಲೆಯದಾಗಿದೆ. ಇಂತಹ ಮಾದರಿಯ ಕಂಬಗಳು 
ಸರ್ವೇಸಾಮಾನ್ಯ ಗ್ರಾಮಗ್ರಾಮಗಳಲ್ಲಿ ಈ ಮಾದರಿಯನ್ನು “ದ್ರಾವಿಡಗಂಬ' ಎಂದೂ ಗುರುತಿಸುತ್ತಾರೆ. 


ಇನ್ನೊಂದು ಕಂಬ ಚಿಕ್ಕಬೆಟ್ಟದ ಮೆಲೆ ಪ್ರವೇಶದ್ವಾರದಲ್ಲೇ ನಿಂತಿದೆ. “ಕೂಗೇ ಬ್ರಹ್ಮದೇವ ಸ್ತಂಭ” 
ಜೈನ ಪರಂಪರೆಯ ಮಾನಸ್ತಂಭದಂತೆ ಇದೊಂದು ಮಾದರಿ. ಮಾನಸ್ವಂಭದ ಮೇಲೆ ಮಂಟಪವಿರುತ್ತದೆ. 
ಕಂಬದ ಒಡಲು ದುಂಡು ಅಥವಾ ೧೬ ಮೂಲೆಯ ಕಂಬವಾಗಿದ್ದು' ತಳ ಭಾಗ ಚೌಕವಾಗಿರುತ್ತದೆ. . 


ವಿಜಯನಗರ ಕಾಲಕ್ಕೆ ಇದರ ನೆಲೆಯಲ್ಲೇ ದೀಪ ಪಸ್ತಂಭ, ಗರುಡಗಂಬ, ನಂದಿಗಂಬಗಳು, 


೧೨ * ೬. 


ಕ * 


ರೂಪತಾಳಿ ಅದು ಒಂದು ಪರಂಪರೆಯ ಆಚಾರವಾಗಿ ಮುಂದುವರಿಯಿತು. ಇದಕ್ಕೆ ಮುನ್ನ, ಪ್ರಾಚೀನ 
ದೇವಾಲಯಗಳ ಮುಂದೆ ಎಲ್ಲೂ ಈ: ದೀಪಸ್ತಂಭ, ನಂದಿಗಂಬಗಳು ಇಲ್ಲವೇ ಇಲ್ಲ. ಹೊಯಲಳ 

' ದೇವಾಲಯಗಳ ಮುಂದೆ ಈಗ ಕಾಣಬರುವ ದೀಪಸ್ತಂಭ, ನದಿಗಂಬ, ಗರುಡಗಂಬಗಳು ವಿಜಯನಗರ 
ಮತ್ತು ಅನಂತರದ ಪಾಳೆಗಾರ ಕಾಲದ ನಿರ್ಮಿತಿಗಳೆಂಬ ಬಗ್ಗೆ ಸಂದೇಹವೇ ಇಲ್ಲ. 


.  ಸಿಂಹಾವಲೋಕನವೇ ಹೆಚ್ಚಾಯಿತೇನೋ ಅನ್ನಿಸುತ್ತದೆ. ಆದರೆ ಅದು ಅನಿವಾರ್ಯ-ಅಗತ್ಯವಾದದ್ದೆಂದು 
| pe ಬ 
ಕೊಡಬೇಕಾಯಿತು. 


~~ ವಿಜಯನಗರ ಪ್ರತ್ಯೇಕ ರೂಪ ವೈಭವದ ಕಂಬಗಳು 
ದೀಪಸ್ತಂಭ-ಗರುಡಗಂಬ-ನಂದಿಗಂಬ 
i ದೇವಾಲಯಗಳ ಮುಂದೆ ಕಾಣುವ ದೀಪಸ್ತಂಭವೇ ಮುಂತಾದವು ವಿಜಯನಗರ ನೆಲೆಗೊಳಿಸಿದ 


ಸಂಪ್ರದಾಯವೇ ಆದರೂ ಅದರ ರೂಪವು ಪ್ರಾಚೀನ ರೂಪದ ಮುಂದುವರಿಕೆಯಷ್ಟೆ ಅದಕ್ಕೆ ಮೂಲಪ್ರೇರಣೆ 
ಕ್ಕ ಜೈನ ಮಾನಸ್ತಂಭವೆಂದೇ ತೋರಿಬರುತ್ತದೆ. 


ವಿಜಯನಗರದ್ದೇ ಆದ ರೂಪ ಆವಿಷ್ಕಾರದ ಕ೦ಬಗಳತ್ತ ಗಮನ ಸೆಳೆಯುವುದು ಈ ಲೇಖನದ 
ಮುಖ್ಯ ಗುರಿ. ಹಂಪೆಯಲ್ಲಿರುವ ವಿಜಯ ವಿಠಲದೇವಾಲಯದ ಸಭಾಮಂಟಪ ನೋಡಿ. ಮೆಟ್ಟಿಲುಗಳ 
ಇಬ್ಬದಿಗೂ ಇರುವ ಕ೦ಬಗಳು ಸ್ಥೂಲವಾಗಿ ಆಯಾಕಾರದವು ಎಂಬುದನ್ನು ಗಮನಿಸಬೇಕು. ತಳದ 
ಪೀಠ ಇದಕ್ಕೆ ಸಾಕ್ಷಿ. ಹಿಂಭಾಗದಲ್ಲಿ ವಿಜಯನಗರದ ಚೌಕಾಕಾರದ ಕ೦ಬ ಇದೆ. ಅದಕ್ಕಂಟಿಕೊಂಡೇ 
ಇರುವ ಮುಂಭಾಗದ ರೂಪ ಶಿಲ್ಪ ಭಾಗ ಪೀಠದ ಮೇಲೆ ಕೌಚಿಕೊಂಡು ಕುಳಿತಿರುವ ದಪ್ಪನೆಯ ಪ್ರಾಣಿ 
ಬಾಯಗಲಿಸಿಕೊಂಡು ಕುಳಿತಿದೆ. ಇದೇನು ಹಂದಿಯೇ-ಮಕರವೇ-ಸಂದೇಹವಾಗಿದೆ: ಇದರ ಬೆನ್ನ ಭಾಗದ 
ಮೇಲೆ ಹಿಂಗಾಲುಗಳನ್ನು ಊರಿ' ಮುಂಗಾಲುಗಳನ್ನು ಮೇಲೆತ್ತಿರುವ ಮಿಥ್ಯಾಮೃಗ-ಯಾಳಿ(?) ಸಿಂಹ 
' ಮುಖವಿದ್ದು ಮುಗಿನ ಭಾಗ ಆನೆ ಸೊಂಡಿಲ ರೂಪ ತಾಳಿದೆ. ಈ ಪ್ರಾಣಿಯ ಬೆನ್ನೇರಿ ವೀರ ಯೋಧನೊಬ್ಬ 
ಕುಳಿತಿದ್ದಾನೆ. ಈ ಮೃಗದ ಸೊಂಡಿಲು, ಅಡಿಯಲ್ಲಿರುವ ವರಾಹದ ಬಾಯಿಂದ ಹೊರಟಿರುವ ಬಳ್ಳಿಯೊಂದಿಗೆ 
ಸೇರಿಕೊಂಡಿದೆ. 


' ಯಾಳಿಯ ತಲೆಯ ಮೇಲೆ ವಶಿಷ್ಟ ರೂಪದ ಚೌಕಾಕಾರದ ಪೆಟ್ಟಿಗೆಯೊಂದು ಇದ್ದು ಅದರ ಮೇಲ್ಭಾಗದ 

ಮಧ್ಯದಿಂದ ಬಾಗಿ ಹೊರಟಿರುವ ಚೌಕಾಕಾರದ, ಪಟ್ಟಿಕೆಗಳಿ೦ದ ಕೂಡಿದ “ಮೋತೆ'' ಮೇಲ್ಮುಖವಾಗಿ 

ಅರಳಿ ಚಜ್ಜವನ್ನು ಎತ್ತಿ ಹಿಡಿದಿದೆ. ತಳದಿಂದ ಮೇಲ್ತುದಿಯವರೆಗೂ ಈ ಶಿಲರೂಪನೆ ಧೀರ-ವೀರ- 
 ಪ್ರತಾಪ-ಶೌರ್ಯ ಸಾಹಸಗಳ ಪ್ರಕಟರೂಪದಂತಿದೆ. 


ಒಂದು ಚೌಕಕಂಬಕ್ಕೆ ಇಡೀ ಈ ರೂಪ ಶಿಲ್ಪ ಅಂಟಿಕೊಂಡಿದೆ. ಈ ಚೌಕಕಂಬ ತಳಗಿನ ಏಕಾಂಡದ 
ಪೀಠ ಭಾಗ ಬಿಟ್ಟು ತಳಭಾಗದಲ್ಲಿ ಬ೦ದು, ಮಧ್ಯದಲ್ಲೊಂದು, ತುದಿಭಾಗದಲ್ಲೊಂದು, ಚೌಕಭಾಗಗಳನ್ನು 
ಹೊಂದಿದೆ. ಇವುಗಳ ಮೂರೂ ಮುಖಗಳಲ್ಲೂ ಉಬ್ಬುಶಿಲ್ಲಗಳು ಇದ್ದು ಇವನ್ನು ಬೇರ್ಪಡಿಸುವ ಭಾಗ 
ಎಂಟು ಮುಖದ ದುಂಡು ರೂಪವಾಗಿ ಮಧ್ಯೆ ಚಿಕ್ಕ ಚೌಕಾಕಾರ ಪಟ್ಟಿ ಇದೆ. ಕೆಳಗಿನ ಮೂಲೆಗಳು 
ತ್ರಿಕೋನಾಕಾರದ, ಬಾಗಿದ ಎಲೆಯಂತಿವೆ. ಮೇಲಿನವು ದುಂಡನೆ ಕಮಲದ ಮೊಗ್ಗಿನಂತಿವೆ. ಈ ಕಂಬ 
ರೂಪವನ್ನು ಸ್ಥೂಲವಾಗಿ (ಅರಳಿ ಎಲೆಯಂತೆ) ವಿಜಯನಗರ ಶೈಲಿಯ ಚೌಕಾಕಾರದ ಯಾಳಿ ಕಂಬವೆಂದು 
ಗುರುತಿಸಬಹುದು. 
7 ಮುಂಭಾಗದ ಶಿಲ ಈ ಚೌಕಂಬದ ಸಂಯೋಗ ಭಾಗವಾಗಿ ಒಂದು ವಿಶಿಷ್ಠವಾದ ಆಯಾಕಾರದ 
ದೊಡ್ಡ ಕಲ್ಲಿನ ದಿಮಿಯಿಂದ ರೂಪ ತಾಳಿದೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಚೌಕಕಂಬ 
5 ಚಾಲುಕ್ಕರ ಚೌಕಕಂಬಗಳ ಸರಳರೂಪದ ಮುಂದುವರಿಕೆ ಎನ್ನಲಡ್ಡಿಯಿಲ್ಲ. ಆದರೆ ಮುಂಭಾಗದ 
ಮೃಗ ವೈಭವ ಜೆ ವೀರ ವೈಭವದ ರೂಪನೆಗೆ ಪ್ರೇರಣೆ ಎಲ್ಲಿಂದ? ಇದು ಮುಂದಾಗುವ ಪ್ರಶ್ನೆ. ಇಂಥ 
ವೈವಿಧ್ಯರೂಪದ ಕ೦ಬಗಳು ಕೃಷ್ಣದೇವಾಲಯ-ಪಟ್ಟಾಭಿರಾಮ ದೇವಾಲಯಗಳಲ್ಲೆಲ್ಲ ರೂಪ-ಭಾವ ವೈಭವವನ್ನು 
ಮೆರೆಸುತಿವೆ 


ET ಯ 
ಚ ೯೮ ೨ ೧೩ 


Me, 


ಚೌಕಕಂಬದ ಸಂಕೀರ್ಣ ರೂಪಗಂಬ 
ವಿಜಯ ವಿಠಲ ದೇವಾಲಯದ ಜಗತಿಯ ಮೂಲೆಟಟ್ಟಿನಲ್ಲಿ ನಿಂತಿರುವ ಕಂಬ-ಅದರ ಅಡಿಪೀಠ 


ಚೌಕಾಕಾರವೇ. ಶಿರೋಭಾಗವೂ ಚೌಕಾಕಾರವೇ. 


ಇದನ್ನು ಸಂಕೀರ್ಣ ಚೌಕಕಂಬ ಎನ್ನಲಾಗದು. ಇದೊಂದು “ಕಂಬ ಸ೦ಕೀರ್ಣ'' ಅಚ್ಚರಿ ಮೂಡಿಸುವ" 
ವಿನ್ಯಾಸದಲ್ಲಿ ಆಂ ಸಣ್ಣಗ೦ಬಗಳನ್ನು - ಒಂದು ಚೌಕಕ೦ಬವನ್ನು ಒಂದು ದೊಡ್ಡ ಚೌಕದಲ್ಲಿ ಅಡಗಿಸಿ 
ಈ ವಿಶಿಷ್ಟವಾದ ಕಂಬವನ್ನು ಭೂಪಿಸಲಾಗಿದೆ. ಜಗತಿಯ ಮೂಲೆಗೆ ಜವಾಬಾಗಿರುವ ಈ ಕಂಬದ 
ಮೂಲೆಯಲ್ಲಿ ಹಾಗೂ ಅಕ್ಕಪಕ್ಕದ ಮೂಲೆಗಳಲ್ಲಿ ಎದುರು ನೋಟ ನೋಡುತ್ತ ಕುಳಿತಿರುವ ಎಶಿಷ್ಟ 
ರೂಪದ ವಿಜಯನಗರ ಸಿಂಹಗಳಿವೆ. ಇವುಗಳು ಹೊತ್ತಿರುವ ಪೀಠ, ಅದರ “ಮೇಲೆ ಒಂದೊಂದು 
ಮೂಲೆಗೂ ಒಂದು ಸಣ್ಣ ನೀಳ ಕಂಬ. ಇದರ ತಳಭಾಗ ಚೌಕ, ಮಧ್ಯದ ಕಾಂಡ ದುಂಡು, ನೀಳ, 
ತುದಿಭಾಗದಲ್ಲಿ ಮೊಗುಚಿಟ್ಟ ಬಟ್ಟಲು-ಇವುಗಳಿದ್ದು ನಾಲ್ಕನೆಯ ಮೂಲೆ-ಅಲ್ಲಿ ನಿಂತಿರುವ ಚೌಕಕಂಬವು 
ಒಳಕ್ಕೆ ಅಡಗಿಕೊಂಡಂತಿದೆ. ಈ ಚೌಕಕಂಬದಲ್ಲಿ ಶಿಲ್ಪಗಳಿಲ್ಲ. ಮೇಲ್ಲಾಗದಲ್ಲಿ ಒಂದು ದೊಡ್ಡ 
ಬೋಗುಣಿಯಾಕಾರದ ಮುಚ್ಚಳ (ಬೋದಿಗೆ) ಇದ್ದು ಅದು. ಛಾವಣಿಯನ್ನು ಹೊತ್ತಿದೆ. 


ಈ ಕಂಬದ ವಿನ್ಯಾಸವೇ ರೋಚಕವಾಗಿದೆ. ಒಂದು ದೊಡ್ಡ ಚೌಕದ, ಒಂದು ಮೂಲೆಯ ಕಡೆ, 
ಅದಕ್ಕಿಂತ ಚಿಕ್ಕದಾದ ಒಂದು ಚೌಕವನ್ನು ಅದರ ಒಂದು ಮೂಲೆ ದೊಡ್ಡದರ ಮೂಲೆಗೆ ಜವಾಬಾಗಿರಿಸಿ, 
ಪಕ್ಕದ ಎರಡೂ ಮೂಲೆಗಳು ದೊಡ್ಡ ಚೌಕದ ಅಂಚಿನಿಂದ ಹೊರಚಾಚಿಕೊಂಡಂತೆ ರೂಪಿಸಲ್ಪಟ್ಟಿದೆ. 


ಒಂದು ದೊಡ್ಡ ಚೌಕದಿಂಡುಗಲ್ಲಿನಿಂದ ಈ ಕಂಬ ಸಂಕೀರ್ಣವನ್ನು ಕೆತ್ತಿ ಬಿಡಿಸಿ ರೂಪಿಸಲಾಗಿದೆ. 
ಕಂಬಗಳನ್ನು ಬಿಡಿಸಿರುವುದೇ ಒಂದು ವಿಶೇಷ ಕೈಚಳಕ ಎನ್ನಲಡ್ಡಿಯಿಲ್ಲ. ಕಲ್ಲಿನಲ್ಲಿ ಒನಕೆಯಂತೆ ರೂಪಿಸಿರುವ 
ಸಣ್ಣ ನೀಳಕ೦ಬಗಳನ್ನು ಎಚ್ಚರಿಕೆಯಿಂದ ತಟ್ಟಿದಾಗ ಲೋಹದ ಕಂಬ ತಟ್ಟಿದರೆ ಬರುವಂತೆ ಸಣ್ಣದನಿಯಲ್ಲಿ 
ನಾದ-ಶಬ್ದ ಕೇಳಬರುತ್ತದೆ - ಶಿಲ್ಪಿಗೆ ಈ ಉದ್ದಿಶ್ಯ ಇತ್ತೊ ಇಲ್ಲವೋ; ಆ ರೂಪ ಶಿಲ್ಪಿ ಇದಕ್ಕೇನು 
ಹೆಸರಿಟ್ಟಿದ್ದರೋ ತಿಳಿಯದು - ಜನ ಇದನ್ನು ಸಂಗೀತಗಂಬವೆಂದು ಕರೆಯುವುದು ವಾಡಿಕೆಯಾಗಿ 
ಹೋಗಿದೆ. ಇದು ಸಂಗೀತ ನುಡಿಯುವುದಿಲ್ಲ “ಶಬ್ದ” ನುಡಿಯುತ್ತದೆ. ಇದನ್ನು “ಶಬ್ದಗ೦ಬ ಸಂಕೀರ್ಣ” 
ವೆನ್ನಬಹುದೇನೋ. ೩-೬-೮- ಹೀಗೆ ಈ ಕಂಬಗಳ ಸ೦ಕೀರ್ಣಗ೦ಬಗಳು ವಿಜಯನಗರದ ಕೀರ್ತಿಸ್ತಂಭಗಳಂತೆ 
ನಿಂತಿವೆ! ಇವುಗಳ ಹಿಂದಿನ ಭಾವ ವಿಜಯನಗರ ಭವ್ಯತೆಯ ಸೂಚನೆ ಇದ್ದಾತು. 


ಈ ಎರಡು ಮಾದರಿಯ ಕಂಬಗಳು ನಿಸ್ನ೦ದೇಹವಾಗಿ ವಿಜಯನಗರ ಕಾಲದ ಪ್ರತ್ಯೇಕ 
ಆವಿಷ್ಕಾರಗಳೆಂಬುದರಲ್ಲಿ ಯಾವ ಸಂದಹೇವೂ ಇಲ್ಲ. ಮುಂದೆ ಇದೇ ಕಂಬಗಳು ಲೇಪಾಕ್ಷಿಯಲ್ಲೂ, 
ಕೋಲಾರದಲ್ಲೂ ವಿಜಯನಗರ ಕಾಲಕ್ಕೇ ನಿರ್ಮಾಣಗೊ೦ಡ ಅನೇಕ ದೇವಾಲಯಗಳಲ್ಲಿ ಕಾಣ "ಸಿಗುತ್ತವೆ. 
ಕಣ್ಣು ಕಾಣಬಹುದಾದದ್ದನ್ನು ಮಾತಿನಲ್ಲಿ ಹೇಳಬೇಕಾಗಿಲ್ಲ. 


ಇದೆಲ್ಲ ವಿಜಯನಗರದ ಉಚ್ಛ್ರಾಯದ ಕಾಲದ ಸಾಧನೆ. ತಮಿಳುನಾಡಿನಲ್ಲಿ ಶ್ರೀರಂಗ, ಕಾಂಚಿಪುರಂಗಳಲ್ಲಿ' 
ಬೃಹತ್‌ ಮಂಟಪಗಳನ್ನು ಕೃಷ್ಣದೇವರಾಯನ ಕಾಲಕ್ಕೇ ಕಟ್ಟಲಾಯಿತು. ಅಲ್ಲೆಲ್ಲ ಈ ಮಾದರಿಯ 
ವಿಶಿಷ್ಟವಾದ ವಿಜಯನಗರ ಕ೦ಬಗಳನ್ನೂ ಕಾಣಬಹುದು. ಅವುಗಳ ಶಿಲ್ಪಗಳೂ 'ಗಮನಾರ್ಹ.. 


ತಾಳಿಕೋಟೆಯ ದುರಂತದ ಅನಂತರ ವಿಜಯನಗರದ ಮಾಂಡಲಿಕರಾಗಿದ್ದ ನಾಯಕರು 
ತಮಿಳುನಾಡಿನಲ್ಲಿ ಪ್ರಬಲರಾಗಿ ಸ್ವತಂತ್ರರೂ ಆದರು. ವೆಲ್ಲೂರು, ಮಧುರೆ ಇಲ್ಲೆಲ್ಲ ಅವರು ನಿರ್ಮಿಸಿದ 
ದೊಡ್ಡ ಮಂಟಪಗಳು ಪ್ರಖ್ಯಾತವಾಗಿವೆ. ಮೇಲೆ ವಿವರಿಸಿದ ಸಿ೦ಹ-ಯಾಳಿಗಂಬಗಳು; ಆನೆ-ಕುದುರೆ- 


ಹಂಸಗಳಿಂದ ಕೂಡಿ ರೂಪದಲ್ಲೂ, ಗಾತ್ರ-ಎತ್ತರದಲ್ಲೂ ದೊಡ್ಡದಾಗಿ-ಇಂದಿಗೂ ನೋಡುವವರು 
ಇಬ್ಬೆರಗಾಗುವಂತೆ ನಿಂತಿವೆ. 


ನೂರುಗ೦ಬಗಳ-ಸಾವಿರ ಕ೦ಬಗಳ ವಿಸ್ತಾರದ ಮಂಟಪಗಳು, ನಾಟ್ಯ ಮಂಟಪಗಳು ವಿಜಯನಗರದ 
ಕಲಾಭಿಜ್ಜತೆಯ-ಪ್ರಗತಿಯ ಅಪೇಕ್ಷೆಯ-ಸ ಸಂಸ್ಥೃತಿಯ ಮುನ್ನಡೆಯ ದೂರದೃಷ್ಟಿಯಾಗಿ, ವಾಸ್ತು-ಶಿಲ್ಪ-ಚಿತ್ರಕಲೆ- 


ನಾಟ್ಯ-ಸ೦ಗೀತ-ಅಲಂಕರಣವೇ ' ಮುಂತಾದ ಎಲ್ಲ ಆಯಾಮಗಳಕೂ ಇದು ಸಮದೃಷ್ಟಿಯ ಆದ್ಯತೆ 
ನೀಡಿತೆಂಬುದೂ ಗಮನಾರ್ಹವಾದ ಅಂಶ. 


ಈ ಎರಡೂ ಮಾದರಿಯ ಕಂಬಗಳನ್ನು ನಿಸ್ಸಂದೇಹವಾಗಿ “ವಿಜಯನಗರದ ಆವಿಷ್ಕಾರಗ೦ಬಗಳು' 
೦ದು ಕರೆಯಲಡ್ಡಿಯಿಲ್ಲ. ಭಾರತೀಯ ಹಾಗೂ ಕರ್ನಾಟಕ ವಾಸ್ತುಶಿಲ್ಪ ಸಂಪದಕ್ಕೆ ಈ ಎರಡು ರೂಪಗಳೂ 
ಹೊಸ ಸೇರ್ಪಡೆ. ವಿಜಯ ವಿಠಲದೇವಾಲಯ ಕೃಷ್ಣದೇವರಾಯನ ಕಾಲದ ನಿರ್ಮಿತಿ. ಆತನ ಕಾಲದಲ್ಲಿ 
ಶ್ರೀರಂಗ, ಕಾ೦ಚಿಪುರ ಮುಂತಾದ ಕಡೆಗಳಲ್ಲೂ ಇ೦ತಹ ಭವ್ಯ ಬೃಹತ್‌ ಮಂಟಪಗಳ ನಿರ್ಮಾಣವಾದವು. 
ಅಲ್ಲೆಲ್ಲ ಈ ವಿಶಿಷ್ಟಗಂಬಗಳನ್ನು ರೂಪಿಸಿ ಬಳಸಲಾಗಿದೆ. ನೂರು ಕ೦ಬಗಳ - ಸಾವಿರ ಕಂಬಗಳ 
'ಮ೦ಟಪಗಳ ನಿರ್ಮಾಣ ವಿಜಯನಗರದ ಒಂದು ಮಹತ್‌ ಸೃಷ್ಟಿ ಇಲ್ಲೆಲ್ಲ ಎರಡೂ ಮಾದರಿಯ 
ಕಂಬಗಳು ಬಳಕೆಯಾಗಿವೆ. ಇವೆಲ್ಲವೂ ವಿಜಯನಗರದ ಉಚ್ಛ್ರಾಯದ ಕಾಲದ ನಿರ್ಮಿತಿಗಳು. ಈ 
ನಿರ್ಮಿತಿಗಳಿಗೆ ಬಹಮನಿ ಮಸೀದಿಗಳ ವಿಸ್ತಾರ ಪ್ರೇರಣೆಯಾಗಿರಬಹುದೇ? ಸರ್ವಜನ ಸಮುದಾಯ 
ಒಂದೆಡೆ ಸೇರಿ ದೇವರ ಸೇವೆ ಸಲ್ಲಿಸಲಿ ಎಂದಿರಬಹುದೇ ಎಂದನಿಸುತ್ತದೆ. 


ತಾಳಿಕೋಟೆಯ ದುರಂತದ ಅನಂತರ ವಿಜಯನಗರದ ಶಕ್ತಿ ಕುಂದಿತು. ಅನೇಕ ಅಧೀನ ರಾಜರು- 
'ರಾಜ ಪ್ರತಿನಿಧಿಗಳೂ,-ಪಾಳೆಯಗಾರರೂ ಸ್ವತಂತ್ರರಾದರು. ಸಾಮ್ರಾಜ್ಯದ ದಕ್ಷಿಣದ ತಮಿಳು ಭಾಗಗಳಲ್ಲಿ 
`ರಾಜ-ಪ್ರತಿನಿಧಿಗಳಾಗಿದ್ದ ತಂಜಾವೂರಿನ ನಾಯಕ, ವೆಲ್ಲೂರು ಮತ್ತು ಮಧುರೆ ನಾಯಕರು ಪ್ರಬಲ 
ಸ್ಪತಂತ್ರ ಒಡೆಯರುಗಳಾದರು. ವೆಲ್ಲೂರಿನ ಚಿನ್ನ ಬೊಮ್ಮನಾಯಕ, ತಂಜಾವೂರಿನ ರಘುನಾಥನಾಯಕ 
ಮತ್ತು ಮಧುರೆಯ ತಿರುಮಲ ನಾಯಕರು ಉಲ್ಲೇಖಾರ್ಹರಾಗುತ್ತಾರೆ. ವಾಸ್ತು ನಿರ್ಮಾಣದ ಕ್ಷೇತ್ರದಲ್ಲಿ. 
ಕೃಷ್ಣದೇವರಾಯನ ಕಾಲಕ್ಕೇ ಈ ಪ್ರಾಂತಗಳಲ್ಲಿ ಹೊಸ ನಿರ್ಮಾಣಗಳು ರೂಪು ತಳೆದು 
 “ರಾಯಗೋಪುರ''ವೆಂಬುದು ಪ್ರಸಿದ್ಧವಾಗಿತ್ತು. ಈ ನಾಯಕರು ವಿಜಯನಗರದ ಈ ವಿಶಿಷ್ಟ ಕಂಬಸಂಕೀರ್ಣ 
ಮತ್ತು ಪ್ರಮುಖವಾಗಿ ಆಯಾಕಾರದ ಕಂಬಕ್ಕೆ ಅತಿಶಯದ ಪ್ರಾಮುಖ್ಯ ಕೊಟ್ಟರು. ಗಾತ್ರ ಮತ್ತು ಎತ್ತರದ 
ಜೊತೆಗೆ ಸಿಂಹಯಾಳಿಗಳ ಜೊತೆಗೆ ಆನೆ-ಕುದುರೆ-ಹ೦ಸ ಇವುಗಳನ್ನು ಬಳಸಿದರು. ಇಂಥ ಸಾಲುಗಂಬಗಳು 
ಇಕ್ಕಡೆಗಳಲ್ಲಿದ್ದು ಇಡೀ ಹಾದಿ ಇಬ್ಬೆರಗಾಗುವಂತೆ ಇವೆ. ನಾಯಕರ ಕಾಲಕ್ಕೆ ವಿಜಯನಗರ ಶೈಲಿಗೆ 
'ವಿಶ್ವಖ್ಯಾತಿಯು ದೊರೆಯುವಂತಾಯಿತು. ಇಲ್ಲಿ ಆ ಹಲವು ನಿರ್ಮಿತಿಗಳ ಚಿತ್ರ ಕೊಡಲಾಗಿದೆ. 
 .. ಧಕ್ಕಸತಂಗಡಿಯ ದುರ್ಫಟನೆಗೆ ಮುನ್ನಲೇ ಲೇಪಾಕ್ಷಿಯಲ್ಲಿ ನಿರ್ಮಾಣ ನಡೆದಿತ್ತು. ಯುದ್ಧದ 
ಸೋಲಿನಿಂದ ಈ ಕೃತಿಕರ್ಮ  ಪೂರ್ಣಗೊಳ್ಳಲಿಲ್ಲ. ಇಲ್ಲಿ ಆಯಾಕಾರದ ಕಂಬ ಸಂಕೀರ್ಣದಲ್ಲಿ ವೀರ- 
ಶೌರ್ಯವನ್ನು ಬದಿಗಿರಿಸಿ, ಭಕ್ತಿ-ಪಾರಮ್ಯವನ್ನು ಪ್ರಕಟಿಸುವ ರೀತಿಯ ಆಯಾಕಾರದ ಗಂಬಗಳು 
ರೂಪಗೊಂಡಿವೆ. ಮುಂದೆ ಪಾಳೆಯಗಾರರ ಕಾಲಕ್ಕೆ ಇದು ಹೆಚ್ಚು ಮುಂದುವರಿಯಲಿಲ್ಲ. ಬೆಂಗಳೂರು 
' ಕೋಟೆ ಶ್ರೀನಿವಾಸರ ಗುಡಿ ಒಡೆಯರ ಕಾಲದ ನಿರ್ಮಿತಿ. ಇಲ್ಲಿ ಆಯಾಕಾರದ ಕಂಬಗಳು ಮಂಟಪದ 
' ಅಂಚಿನಲ್ಲಿದ್ದು ಒಳಗಿನ ನಾಲ್ಕು ಕಂಬಗಳು ನಾಲ್ಕೂ ದಿಕ್ಕಿಗೆ ಚಾಚಿರುವ ಕಂಬರೂಪವಾಗಿದೆ. ಮೂಲೆಗಟ್ಟಿನ 
ಕಂಬ ಸಂಕೀರ್ಣದ ಸಣ್ಣಕಂಬಗಳು ಹೂಜಿಯಾಕಾರವಾಗಿದ್ದು ಪಟ್ಟಿಗಳಿಂದ ಕೂಡಿದೆ. ಕಲೆಗಾರಿಕೆಯಲ್ಲಿ, 
ರೂಪ ಅನುಸರಣೆ ಕಂಡಿದ್ದರೂ ಕೌಶಲದಲ್ಲಿ ಅವು ಸೋತಿರುವುದು ಸ್ಪಷ್ಟವಾಗಿದೆ. ಈ ದಿಸೆಯಲ್ಲಿ ಮುನ್ನಡೆಯ 
' ಸಾಧನೆ ತಮಿಳುನಾಡಿನತ್ತ ನಾಯಕರದೆಂಬುದು ಒಪ್ಪಬೇಕಾದದ್ದು. 
೫ ನಗರದ ಈ ವಿಶಿಷರೂಪದ ಕಂಬಗಳ ಆವಿಷ್ಕಾರ ಭಾರತೀಯ ವಾಸ್ತು ಸಂಪದಕ್ಕೆ ಪ್ರಕ್ಯೇಕವಾದ 
`` ಕೊಡುಗೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. 
ಸಮಯದ ವಿಜಯನಗರ ಕುರಿತ ವಿಚಾರ ಸಂಕಿರಣದಲ್ಲಿ 


ಈ ಲೇಖನವನ್ನು ಮಂಡಿಸಲು ಹಂಪಿಯ ಉತ್ಸವ 
y ಪ್ರದರ್ಶನಾಲಯಗಳ ಇಲಾಖೆಗೆ ನಾನು ಕೃತಜ್ಞ, 


ಸ ನನಗೆ ಅವಕಾಶ ಕೊಟ್ಟ ರಾಜ್ಯ ಪ್ರಾಚ್ಛ ವಸ್ತು ಮತ್ತು 


 ಗಂಥಯಣ: 

೧. ಸಂಭಮಾಲಾ : ಲೇಖಕನ ಅಪಕಟಿತ ಹಸ್ತಪತಿ ತ್ರ 

ಆ. ರಾಯಚೂರು-ಬಳ್ಳಾರಿ ಜಿಲ್ಲೆಯ ದೇವಾಲಯಗಳು -- ಚನ್ನಬಸಪ್ಪ ಎಸ್‌. ನ ಮು Bit 
a ಇಮಮೂರ್ತಿ (ಹಾರಿ ಎನ್‌. ಅಬ್ರಹಾಂ ಇನ್‌ಕಾರ್ಮೂ "ಟೆಡ್‌, ನ್ಯೂಯಾ 

೩. ಆರ್ಟ್‌ ಆಫ್‌ ಇಂಡಿಯ -- ಸಿ. ಶಿವರಾಮ ( pl 


೦ಗಳೂರು ೫೬೦ ೦೦೪ 


ಸ * ೧೫ 


pe 
ಪ್ರಾಶನ, ೫, ಡಾ. ಅನಕೃ ರಸ್ತೆ, ವಿಶ್ವೇಶ್ವರಪುರ. ಬೆ 


ke ತ 


೪ Rs 


ಎಸ್‌.ಕೆ. ರಾಮಚಂದ್ರರಾವ್‌ ಅವರ ದಾಸಸಾಹಿತ್ಯ ವಿವೇಚನೆ ' 


ಹಾ 


ಎಚ್‌.ಎನ್‌. ಮುದಅಆಧದ 


ನಮ್ಮಲ್ಲಿ ದಾಸಸಾಹಿತ್ಯ ವಿವೇಚನೆಯನ್ನು ಅನುಕೂಲಕರವನ್ನಾಗಿ ಮಾಡಿಕೊಂಡಿರುವ ದಾರಿಗಳಿವೆಯೆಂ 
ಮೊದಲಿಗೇ ಹೇಳಬೇಕು. ಇವರಲ್ಲಿ ಕೆಲವರು ದಾಸಸಾಹಿತ್ಯವನ್ನು "ಒಳಗಿ'ನಿಂದ ನೋಡುವವರು; ಇನ್ನು 
ಕೆಲವರು "ಹೊರಗಿನಿಂದ ನೋಡುವವರು. ಇದು ಅನುಕೂಲದ ದಾರಿ ಏಕೆಂದರೆ ಇವರಿಬ್ಬರಿಗೂ 
ದಾಸಸಾಹಿತ್ಯ ಒಂದು ರೀತಿಯ ಏಕಘನಾಕೃತಿಯ ರಚನೆ. ಅದರ ಅಭಿವ್ಯಕ್ತಿಯ ಎಲ್ಲ ಸೂಕ್ಷಗಳನ್ನೂ 
ಕಡೆಗಣಿಸಿ (ತಿರಸ್ಕರಿಸಿ?), ಅದನ್ನೊಂದು ಸರಳ ಸಿದ್ಧಾಂತದ ರೂಪಕ್ಕೆ ತಂದು ಸಂಪ್ರದಾಯವೊಂದಕ್ಕೆ 
ಜೋಡಿಸುವುದರಲ್ಲಿ ಇವರಿಗೆ ಸಮಾಧಾನ. ಹೀಗಾಗಿ ಇವರಲ್ಲಿ ಒಳಗಿನವರು ಯಾವಯಾವ ಕಾರಣಗಳಿಗಾಗಿ 
ದಾಸಸಾಹಿತ್ಯವನ್ನು ಸ್ವೀಕರಿಸಿ ಆರಾಧಿಸುತ್ತಾರೆಯೋ, ಹೆಚ್ಚು ಕಡಿಮೆ ಆದದೇ ಕಾರಣಗಳಿಗಾಗಿ ಹೊರಗಿನವರು 
ಅದನ್ನು ದೂರವಿಡುವುದೂ ಉಂಟು. ಈ ದೃಷ್ಟಿಯಿ೦ದ ಇಲ್ಲಿ ಸ್ವೀಕರಣೆ - ನಿರಾಕರಣೆಗಳೆರಡೂ ಒಂದೇ 
ಕ್ರಿಯೆಯ ಎರಡು ರೂಪಗಳಂತೆ ಕಂಡುಬಂದರೆ ಆಶ್ಚರ್ಯವಿಲ್ಲ. ಈ ಬಗೆಯ ಹಿನ್ನೆಲೆ ಇರುವುದರಿಂದಲೇ 
ಎಸ್‌.ಕೆ.ಆರ್‌. ಅವರ ದಾಸಸಾಹಿತ್ಯ ವಿವೇಚನೆ ಸಾಹಿತ್ಯಕವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿ ಮತ್ತು 
ಸೈದ್ಧಾಂತಿಕವಾಗಿ ಕೂಡ ಮಹತ್ತ್ವವನ್ನು ಪಡೆದುಕೊಳ್ಳುವುದು. 


ದಾಸ ಸಾಹಿತ್ಯ ವಿವೇಚನೆಯ ಸಂದರ್ಭದಲ್ಲಿ ಎಸ್‌.ಕೆ.ಆರ್‌. ಒಳಗಿನವರು; ಶಾಸ್ತ್ರೀಯವಾದ 
ಅಧ್ಯಯನವನ್ನು ಆಧಾರವಾಗಿಟ್ಟುಕೊಂಡು ಸೈದ್ಧಾಂತಿಕ ಪ್ರಭೇದದ ಸೂಕ್ಷ್ಮಗಳನ್ನು ಗುರುತಿಸಿದವರು. 
ಇದರೊಂದಿಗೇ ಅವರು ವ್ಯವಸ್ಥೆಯ ಭಾಗವಾಗಲು ನಿರಾಕರಿಸಿದ್ದರಿಂದ ಹೊರಗಿನವರೂ ಹೌದು. ಆದ್ದರಿಂದಲೇ 
ಅವರು ವ್ಯವಸ್ಥೆಯ ಮನ್ನಣೆ ಪಡೆದ ವಕ್ತಾರರಾಗಲು ಸಾಧ್ಯವಿಲ್ಲ. ಒಳಗಿದ್ದುಕೊ೦ಡೂ ಹೊರಗೆ ಬರಬಲ್ಲ 
"ಪ್ರಾಮಾಣಿಕತೆ' (ಪಾರಿಭಾಷಿಕ ಅರ್ಥದಲ್ಲಿ) ಅವರ ವಿವೇಚನೆಯ ಪ್ರಧಾನ ಲಕ್ಷಣವಾಗಿ ಪರಿಣಮಿಸಿದೆ. 


ಹಾಗೆ ನೋಡಿದರೆ ಎಸ್‌.ಕೆ.ಆರ್‌. ದಾಸಸಾಹಿತ್ಯದ ಸ್ವರೂಪ-ನಿಷ್ಕರ್ಷಗೆ ಹೊರಡುವುದೇ ಅದನ್ನು 
ಪಂಡಿತಮಾನ್ಯವ್ಯವಸ್ಥೆಯೊಂದಿಗೆ ವೈಸಾದೃಶ್ಯಗೊಳಿಸುವುದರ ಮೂಲಕ. ದಾಸಕೂಟ ಮತ್ತು ವ್ಯಾಸಕೂಟಗಳ 
ನಡುವಿನ ವೈಸಾದೃಶ್ಯವನ್ನು ಒಂದು ಸಿದ್ಧಾಂತವಾಗಿ ಎಸ್‌.ಕೆ.ಆರ್‌. ಪ್ರತಿಪಾದಿಸುತ್ತಾರೆ. ಇದನ್ನು ಅವರ 
ದಾಸಸಾಹಿತ್ಯ ವಿವೇಚನೆಯ ಆಧಾರಶ್ರುತಿಯೆಂದೇ ಹೇಳಬೆಕು. ಇದನ್ನು ಮಾಧ್ವಸಮಾಜದ ಒಡಕು ಅಥವಾ 
ವ್ಯವಸ್ಥೆಯ ಸ್ವರೂಪ ಎಂದೇ ಎಸ್‌.ಕೆ.ಆರ್‌. ಗುರುತಿಸುತ್ತಾರೆ. ಅವರ ಪ್ರಕಾರ ವ್ಯಾಸಕೂಟವು 
ಸಿದ್ಧಾಂತಪರವಾದದ್ದಾದರೆ ದಾಸಕೂಟವು ಸಾಧನಾ ಪ್ರಧಾನವಾದದ್ದಾಯಿತು. ಮಾಧ್ವ ಸಿದ್ಧಾಂತದ ಪ್ರಮೇಯ 
ಗ್ರಂಥಗಳನ್ನು ಅವಲಂಬಿಸಿದ ವ್ಯಾಸಕೂಟದವೇ ವ್ಯಾಕರಣ-ತರ್ಕಗಳ ನೆರವಿನಿಂದ ಅಧ್ಯಯನ, 
ಸ೦ಸ್ಕತಭಾಷೆಯಲ್ಲಿ ಶಾಸ್ತ್ರೀಯ ಶೈಲಿಯಲ್ಲಿ ಪ್ರವಚನ-ಇವುಗಳಲ್ಲಿ ತೊಡಗಿಕೊಂಡರು. ಅಪೌರುಷೇಯ 
ಆಗಮನಗಳು (ವೇದ, ಉಪನಿಷತ್ತು ಇತ್ಯಾದಿ) ಇವರಿಗೆ ಹೆಚ್ಚು ಆದರಣೀಯವಾದವು. ಅನುಷ್ಠಾನವೇ 
ಪ್ರಧಾನವಾಗಿ ಪುರಾಣಗಳನ್ನು ಹೆಚ್ಚು ಅವಲಂಬಿಸಿದ ದಾಸಕೂಟದವರಿಗೆ ಪೌರುಷೇಯ ಆಗಮಗಳು 
(ಪಾಂಚರಾತ್ರ, ಮಹಾಭಾರತ, ಮುಖ್ಯವಾದವು. ತತ್ತ್ವನಿಶ್ಚಯಕ್ಕೆ ಅನುಕೂಲವಾದ ಪುರಾಣ-ಇತಿಹಾಸ- 
ಸ್ಮೃತಿಗಳನ್ನು ಅವರು ಹೆಚ್ಚು ಅನುಸರಿಸಿದರು. ಅಲ್ಲದೆ ವ್ಯಾಸಕೂಟದವರಿಗೆ ಸರ್ವಮೂಲಗ್ರಂಥಗಳಲ್ಲಿನ 
ಸಿದ್ಧಾಂತ ಪ್ರತಿಪಾದನೆ ಮುಖ್ಯವಾಗಿ, ಅವರು ಬ್ರಹ್ಮಸೂತ್ರ ಭಾಷ್ಕ-ಪ್ರಕರಣ ಗ್ರಂಥಗಳಿಗೆ ಪ್ರಾಧಾನ್ಯವನ್ನು 
3 ಶಿ ಇ ಭ್ರ — be ಡ್‌ 
ನೀಡಿದರೆ, ದಾಸಕೂಟದವರು ಹೆಚ್ಚಾಗಿ ಹಿಡಿದುಕೊಂಡದ್ದು ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹವನ್ನು. 
ಉಪಾಸನಾ ಪ್ರಧಾನವಾದ ಇದರ ಮೇಲೆ ಪಾಂಚರಾತ್ರಾಗಮದ ಪ್ರಭಾವವಿರುವುದನ್ನು ಎಸ್‌.ಕೆ.ಆರ್‌. 
ಗುರುತಿಸುತ್ತಾರೆ. ತಾಂತ್ರಿಕ ಪ್ರಕ್ರಿಯೆಗಳು, ಯೋಗವಿಧಾನಗಳೇ ಮುಖವಾಗಿರುವ ಇದರಲ್ಲಿ ಪ್ರಮೇಯಗಳ 
ಕಟುಪಾಡುಗಳಿಲ್ಲದಿರುವುದನ್ನು ಎಸ್‌.ಕೆ.ಆರ್‌. ಗುರು ಸಕ ಸ 
ಲ್ಲ ಸ ಎಸ್‌.ಕೆ.ಆರ್‌. ಗುರುತಿಸಿದ್ದಾರೆ. ವ್ಯಾಸಕೂಟ-ದಾಸಕೂಟಗಳ ಮಾಧ್ವನಿಷ್ಠೆಗಳ 
ನಡುವೆ ಅಂತರ ತಲೆದೋರಿದ್ದು ಕೂಡಾ ಈ ಕಾರಣದಿಂದಾಗಿಯೇ ಎಂದೂ ಎಸ್‌.ಕೆ.ಆರ್‌. 


ಕ 


ಅಭಿಪ್ರಾಯಪಡುತ್ತಾರೆ. ಮಾಧ್ವಮತದ ಸಿದ್ಧಾಂತಗಳನ್ನು ವ್ಯಾಸಕೂಟದ ಪಂಡಿತರು ಗಹಿಸಿದ್ದಕ್ಕಿಂತ ಭಿನ್ನವಾಗಿ 
ದಾಸಕೂಟದವರು | ಲ ವ್ಯಾಸ ಇವರ ಗಃ 
ಗ್ರಹಿಸಿದರು; ಇದರ ಮೂಲ ವ್ಯಾಸರಾಯರ ಸ್ವಾಮಿಗಳಲ್ಲಿಯೇ ಇದೆ; ಇವರ ಗ್ರಹಿಕೆಗೂ 
ಪಂಡಿತರ ಗ್ರಹಿಕೆಗೂ. ಪ್ರಸ್ಥಾನಭೇದವಿದೆ ಎನ್ನುವುದು: ಈ ವಿಷಯದಲ್ಲಿ ಎಸ್‌.ಕೆ.ಆರ್‌. ಅವರ ಮಹತ್ತ್ವದ 
ಗಮನಿಕೆಯಾಗಿದೆ ಎನ್ನಬೇಕು. ಈ ಬದಲಾದ ಪ್ರಸ್ಥಾನವೇ ಪುರ೦ದರದಾಸರಿಗೆ ದಾರಿಯಾಯಿತು ಎನ್ನುವ 
ಮೂಲಕ ಅವರು ದಾಸಸಾಹಿತ್ಯದ ಗ್ರಹಿಕೆಗೆ ಅಗತ್ಯವಾದ ಅತಿ ಮುಖ್ಯ ಪರಿಪ್ರೇಕ್ಷ್ಯವೊ೦ದನ್ನು ಕಟ್ಟಿಕೊಡುತ್ತಾರೆ. 


ಎಸ್‌.ಕೆ.ಆರ್‌. ಅದರ ದಾಸಸಾಹಿತ್ಯ ವಿವೇಚನೆಯ ಇನ್ನೊಂದು ಮುಖ್ಯ ನೆಲೆಯೆಂದರೆ ಈಗಾಗಲೇ 
ಜಾಡಿಗೆ ಬಿದ್ದು "ಸಿದ್ಧಾಂತೀಕರಣ'ಕ್ಕೆ ಒಳಪಟ್ಟಿರುವ ಪರಿಕಲ್ಪನೆಗಳನ್ನು ನಿರಚನೆಗೊಳಿಸುವ ಒಂದು ಪ್ರಯತ್ನ. 
ಇದನ್ನು ಒದು ಬಗೆಯ "66-6000718128001/' ಎ೦ದು ಗುರುತಿಸಬಹುದು. ಇದಕ್ಕೆ ಉದಾಹರಣೆಯಾಗಿ 
"ಬಿ೦ಬೋಪಾಸನೆ'ಯ ಪರಿಕಲ್ಪನೆಯನ್ನು ಎಸ್‌.ಕೆ.ಆರ್‌. ವಿವೇಚಿಸಿರುವ ಬಗೆಯನ್ನು ಗಮನಿಸಬಹುದು. 
. ವಿಷ್ಣತತ್ತ್ವವನ್ನು ಬಹ್ಮತತ್ತ್ವದೊಂದಿಗೆ ಸಮೀಕರಿಸುತ್ತ. ಈ ವಿಷ್ಣತತ್ತ್ವ ಬಿಂಬರೂಪಿಯಾಗಿ ತನ್ನ ಪ್ರತಿಬಿಂಬನಾದ 
ಜೀವಿಯೊಂದಿಗೆ ಸೇರಿದಾಗ “ಹರಿ” ಎಂದೂ, ಈ “ಹರಿ' ಎಂದರೆ ಸಾಧಕನ ಹೃದಯದಲ್ಲೇ ಅಡಗಿದವನು 
ಎಂದೂ, ಆದ್ದರಿಂದಲೇ ಈ ದಾಸರು ಹರಿದಾಸರೇ ಆದುದಕ್ಕೆ ಪಾರಿಭಾಷಿಕವಾದ ನೆಲೆಗಟ್ಟು ಕೂಡ 
' ಇದೆಯೆಂದೂ ಅವರು ಪ್ರತಿಪಾದಿಸುತ್ತಾರೆ. ಒಟ್ಟಾರೆಯಾದ ಈ ವಿವರಣೆಯ ಕ್ರಮದಲ್ಲೇ, ಸಿದ್ಧಾಂತದ 
ವಿವರಗಳು ವ್ಯಕ್ತಿಯ ಸಂದರ್ಭದಲ್ಲಿ ವಾಸ್ತವವಾಗಬೇಕೆಂಬ ಅವರ ವೈಯಕ್ತಿಕ ಕಾಳಜಿಯನ್ನು ಗುರುತಿಸಲು 
ಸಾಧ್ಯವಿದೆ. ಯುಗಧರ್ಮವಾದ ಉದಾರೀಕರಣದ ಪ್ರಭಾವದಿಂದ ಸಿದ್ಧಾಂತದ ಭಕ್ತಿಯ ಕಡೆಗಿನ ಚಲನೆ 
ಹೇಗೆ ಸಾಧ್ಯವಾಯಿತೆಂಬುದನ್ನು ಅವರು ಸಾಧಾರಣವಾಗಿ ನಿರೂಪಿಸಿದ್ದಾರೆ. 
ಎಸ್‌.ಕೆ.ಆರ್‌. ಅವರ ವಿವೇಚನೆಯಲ್ಲಿ ಪಾಂಡಿತ್ಯವಿದೆ. ಆದರೆ ಈ ಪಾಂಡಿತ್ಯ ವಿವರಗಳ ಪ್ರದರ್ಶನದ 
ೆ ಆಡಂಬರಕ್ಕೆ ಎಡೆಗೊಡದೆ ಪ್ರತಿಯೊಂದು ಹಂತದಲ್ಲಿಯೂ ಸಾರ್ಥಕತೆಯ ("ಸ*ಅರ್ಥ') ಕಡೆಗೆ ಚಲಿಸುತ್ತದೆ. 
ಹಾಗೆ ನೋಡಿದರೆ, ಆಲಂಕಾರಿಕ ಪಾಂಡಿತ್ಯದ ನಿರಾಕರಣೆ ಒಂದು ಮೌಲ್ಯವೆಂಬಂತೆ ಎಸ್‌.ಕೆ.ಆರ್‌. 
ಅವರಲ್ಲಿ ಸ್ಥಾಪಿತವಾಗುತ್ತದೆ. ಇದನ್ನು ಹರಿದಾಸರ ಧೋರಣೆಯನ್ನು ಗಹಿಸುವಲ್ಲಿ ಒಂದು ಪ್ರಧಾನವಾದ 
ಕೀಲಿಕೈಯಾಗಿ ಅವರು ಬಳಸಿಕೊಳ್ಳುತ್ತಾರೆ. ನಿದರ್ಶನಕ್ಕೆ ಅವರ ಈ ಮಾತುಗಳನ್ನು ಗಮನಿಸಬಹುದು. 
ಹರಿದಾಸರು ಪಂಡಿತರಲ್ಲದುದು, ಮಾತ್ರವಲ್ಲ, ಪಾಂಡಿತ್ಯವನ್ನೂ ಅಲ್ಲಗಳೆದರು; ಪಂಡಿತರ 
| ಜ್ಞಾನಪಾರಮ್ಯವನ್ನು ಒಪ್ಪಿಕೊಳ್ಳದೆ ಭಕ್ತಿಯೇ ಸಾಧನವೆಂದು ಹಟ ಹಿಡಿದರು. ಶಾಸ್ತ್ರದಲ್ಲಿ ಭಕ್ತಿಯೇ 
'ಉತ್ತಮ ಸಾಧನವೆ೦ಬ ಪಕ್ರಿಯೆಯಿದ್ದರೂ, ವ್ಯವಹಾರದಲ್ಲಿ ಜ್ಞಾನಾರ್ಜನೆಗಿದ್ದ ಬೆಲೆ 
ಭಕ್ತಿಸಂಪನ್ಮತೆಗೆಗಿರಲಿಲ್ಲ. ಪಂಡಿತರ ಪಾಲಿಗೆ ಜ್ಞಾನವೇ ಮುಖ್ಯವೆಂದಾಯಿತು. ಜ್ಞಾನವೆಂದರೆ 
ತಃ ದ ಶಾಸ್ತಜ್ಞಾನವೇ ಎಂಬ ಸಂಕುಚಿತಾರ್ಥವೂ ಉಳಿದುಕೊಂಡಿತು. ಈ ಬಗೆಯ ಜ್ಞಾನಕ್ಕೆ ಅಧಿಕಾರವನ್ನು 
> ಜಹನುವಾಗ ಜಾತಿ, ಮತ, ಕುಲ, ಮನೆತನ, ಆಚಾರ, ಆಡ೦ಬರಗಳೆಲ್ಲ ಸೇರಿಕೊಂಡು ಬಂದುವು. 
`` ಹರಿದಾಸರು ಹೀಗೆ ಜ್ಞಾನಾಧಿಕಾರಿಗಳೆಂದು ಪಂಡಿತರು ಒಪ್ಪಲು ಸಿದ್ಧರಾಗಿರಲಿಲ್ಲ. 
'ಹರಿದಾಸರಾದರೋ ಭಾವುಕರು, ಪಾಂಕ್ತವಾದ ಶಾಸ್ತ್ರಜ್ಞಾನವಿರದಿದ್ದರೂ ಅಪರೋಕ್ಷಜ್ಞಾನದ 
ಸ್ವಭಾವವನ್ನು ಅರಿತುಕೊಂಡಿದ್ದರು. ತಾರಕವಾದ ಜ್ಞಾನವನ್ನು ಪಡೆದುಕೊಳ್ಳಲು ಸುದೀರ್ಫವಾದ 
ಅಧ್ಯಯನವೇ ದಾರಿಯೆಂದು ಅವರು ಬಗೆಯಲಿಲ್ಲ....” 
(ದಾಸಸಾಹಿತ್ಯ ಮತ್ತು ಸಂಸ್ಕೃತಿ, ಪು. ೩೭) 


ಪುರಂದರದಾಸರ "ಗಿಳಿಯು ಪಂಜರದೊಳಿಲ್ಲ' ಎ೦ಬ ಗೀತೆಗೆ ಎಸ್‌.ಕೆ.ಆರ್‌. ಅವರ ವ್ಯಾಖ್ಯಾನ 
ಪಾಂಡಿತ್ಯದ ಪ೦ಜರದಲ್ಲಿಟ್ಟ 


ಸ್ವಾರಸ್ಯಕರವಾಗಿದೆ. ಅವರ ಪ್ರಕಾರ "ಗಿಳಿ' ಎಂದರೆ ಭಕ್ತಿ; ಭಾಗವತದಲ್ಲಿನ ಶುಕ. 
ಭಕ್ತಿಯೆಂಬ ಗಿಣಿ ಅಲ್ಲಿರಲಾರದೆ ಹಾರಿಹೋಯಿತು ಎಂದು ಅವರು ಅಭಿಪ್ರಾಯ ಪಡುತ್ತಾರೆ. 

ಲರ್‌ ಅವರ ವಿವೇಚನೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಸಂಗತಿಯೆಂದರೆ 
ಹರಿದಾಸರ "ಮತನಿಷ್ಠೆ'ಯ ವಿಚಾರದಲ್ಲಿ ಅವರು ತಾಳುವ ಧೋರಣೆ. ದಾಸರ ನಿಲುವನ್ನು ಗಹಿಸುವಲ್ಲಿ 
ಸಿದ್ದಾಂತದ ಪ್ರಮೇಯಗಳ ಪಾತ್ರ ಒಂದಿಷ್ಟು ಇದ್ದರೂ ಅಲ್ಲಿ ಪ್ರಧಾನವಾಗುವುದು ಸಾಧನೆಯ ಭಾಗ; 
'ಸಿದ್ಧಾಂತದ ಪ್ರಮೇಯಗಳ ಭೇದ ಸಾಧನೆಯ ಭೇದಕ್ಕೆ ಎಡೆಗೊಡಬೇಕಿಲ್ಲ; ಅಲ್ಲದೆ ಸಾಧನೆ ಪ್ರಧಾನವಾಗಿದ್ದ 
ದಾಸರು ಸಿದ್ಧಾಂತವನ್ನೂ ಒಂದಿಷ್ಟು ಮಾರ್ಪಡಿಸಿದರು; ಈ ಮಾರ್ಪಟನ್ನು ಅರಿತುಕೊಳ್ಳಬೇಕಾದ ಅಗತ್ಯವಿದೆ. 


NE ರಂ 
ಹಾ ri * ೧೭ 


_ ಇದು ಎಸ್‌.ಕೆ.ಆರ್‌. ಅವರ ನಿಲುವು. ಮತೀಯ ಹಿನ್ನೆಲೆಯ ಸಾಹಿತ್ಯದ ಪ್ರವೇಶಕ್ಕೆ ಎಸ್‌.ಕೆ.ಆರ್‌. 
ಅವರು ತಮ್ಮ ಈ ನಿಲುವಿನ ಮೂಲಕ ಹೊಸ ದಾರಿಯೊಂದನ್ನು ತೆರೆದಿದ್ದಾರೆಂದೂ ಹೇಳಬಹುದು. 
ಆದ್ದರಿಂದಲೇ. ಅವರು ಒಂದು ಸಾಹಿತ್ಯ ಪರಂಪರೆಯ ಉತ್ತ ಷ್ಟತೆಯನ್ನು ಹೇಗೋ ಹಾಗೆಯೇ ಅದರ 
ಅವನತಿಯನ್ನೂ ಗುರುತಿಸಬಲ್ಲರು. ಸಮಕಾಲೀನ ದಾಸಪರಂಪರೆಯ pt ಅವರ ಅಭಿಪ್ರಾಯ ಹೀಗೆ 
ವ್ಯಕ್ತವಾಗಿದೆ : 

“ಹರಿದಾಸ ಪಂಥದ ಶಕ್ತಿಯೂ ಆ ಸಾಹಿತ್ಯದ ಸಂಪತ್ತೂ ಕಡಿಮೆಯಾಗುತ್ತಾ ಬಂದಿದೆಯೆನ್ನುವುದರಲ್ಲಿ 
ಸಂಶಯವಿಲ್ಲ. ವಿಸ್ತಾರದಲ್ಲಿಯೂ ಸಾರ್ಥಕೃದಲ್ಲಿಯೂ ಹರಿದಾಸ ಸಾಹಿತ್ಯ ಗೋಪಾಲದಾಸರ ಕಾಲದಿಂದ 
ಇಳಿಮುಖವೇ. ಕಳೆದ ತಲೆಮಾರಿನಲ್ಲಿ ವರು ಗಳಿಸಿದ್ದ ಜನಪ್ರೀತಿಯೂ ಈಗ ಬಹುಮಟ್ಟಿಗೆ ಮರೆಯಾಗಿದೆ; 
ಈಗಿನ ಹರಿದಾಸ ಸಾಹಿತ್ಯದಲ್ಲಿ ಪತಿಭೆಯಾಗಲಿ ಸ್ವಾರಸ್ಯವಾಗಲಿ ಕಂಡುಬರದೆ ಪದಗಳು ನೀರಸವಾಗಿವೆ. 
"ಹೇಳಿದ್ದೆ ಹೇಳೋ ಕಿಸಿಬಾಯಿ ದಾಸ' ಎನ್ನುವ ಗಾದೆ ಭ್ಯ ದಾಸರನ್ನು ನೋಡಿದ್ದೆ ಮಾಡಿದುದೊ 
ಎನಿಸುತ್ತದೆ. ಲೋಕಾನುಭವವಿದ್ದರೆ ಆಧ್ಯಾ ತ್ಮಿಕ "ದೃಷ್ಟಿಯಿಲ್ಲ; ಧ್ಯಾತ್ಮಿಕ ದೃಷ್ಟಿಯಿದ್ದರೆ ಲೋಕಾನುಭವವಿಲ್ಲ. 
ಎರಡೂ ಇದ್ದರೆ ಲೋಕಸಂಗ್ರಹದ ತವಕವಿಲ್ಲ. ಹೀಗಾಗಿ ಇಡ ಹರಿದಾಸ ಸಾಹಿತ್ಯ ದುರ್ಬಲವಾಗಿದೆ, 
ನಿರರ್ಥಕವಾಗಿದೆ”. (ಹಿಂದಿನದೇ, ಪು. ೨೫೯) 

ದಾಸಸಾಹಿತ್ಯದ ತಾತ್ವಿಕ ಸಂದರ್ಭ ಹಾಗೂ ಅಭಿವ್ಯಕ್ತಿ ಪ್ರಕಾರಗಳ ಸ್ವರೂಪ ನಿಷ್ಕರ್ಷೆಯ ಬಗೆಗೆ 
ಎಸ್‌.ಕೆ.ಆರ್‌. ಅವರು ಅತ್ಯಂತ ಮೌಲಿಕವಾದ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಅವರ ವು ಹಸೆತ್ತಿಯ 
ಹರಹು ವಿಶಾಲವಾದದ್ದು. ಪ್ರಮಾಣ ಗ್ರಂಥಗಳಿಂದ, ಇತಿಹಾಸದಿಂದ, ಸಾಹಿತ್ಯದಿಂದ ತಮ್ಮ ಮಂಡನೆಗೆ 
ಆಧಾರವಾಗುವ ಸಂಗತಿಗಳನ್ನು ಅವರು ಅತ್ಯಂತ ಸಹಜವಾಗಿ ತರುತ್ತಾರೆ. ಹಾಗೆಯೇ ಮಂಡಿಸಬೇಕಾದುದನ್ನು 
ನಿರ್ಲಿಪ್ತವಾಗಿ, ನಿರುದ್ವೇಗದಿ೦ದ ಮಂಡಿಸುತ್ತಾರೆ. ಈ ಆಧಾರಗಳಿಂದ ಯಾರು ಬೇಕಾದರೂ ಈ 
ತೀರ್ಮಾನಗಳನ್ನು ತಲುಪಬಹುದೆಂಬ ಒಂದು ಬಗೆಯ ಸಮಾಧಾನಚಿತ್ತತೆ ಅವರ ಪ್ರತಿಪಾದನೆಯ 
ಮುಖ್ಯ ಲಕ್ಷಣವಾಗುತ್ತದೆ. ಅವರ ಮಂಡನೆಯಲ್ಲಿ ಎಲ್ಲಿಯೂ "ಜೋರುದನಿ' ಕಂಡುಬರುವುದಿಲ್ಲ. ಇದು, 
ಇನ್ನೊಂದು ರೀತಿಯಲ್ಲಿ ಅವರ ಪಾಂಡಿತ್ಯದ ಅಹಂನಿರಸನತೆಯ ಲಕ್ಷಣವಾಗಿದೆಯೆಂದೂ ಗುರುತಿಸಬಹುದು. 


ಎಸ್‌.ಕೆ.ಆರ್‌. ಅವರ ಬರವಣಿಗೆ ವಸ್ತುನಿಷ್ಠವೇನೋ ಸರಿಯೆ; ಹಾಗೆಂದು ಅದು ಲೋಕನಿರಪೇಕ್ಷವೇನೂ 
, ಅಲ್ಲ. ಸಂಗತಿಗಳನ್ನು ಉದ್ದೇಶಿಸುವುದು (೩೮66೦55178 the issues) ಅವರ ಬರವಣಿಗೆಯ ಪ್ರಧಾನ 
ಕಾಳಜಿ. ಆದ್ದರಿಂದಲೇ ಎಸ್‌.ಕೆ.ಆರ್‌. ಸದಾ ನಮಗೆ ಪ್ರಸ್ತುತರಾಗುತ್ತಾರೆ. ನಮಗೆ ಅತ್ಯಂತ ಅಗತ್ಯವಾದ 
ಒಳನೋಟಗಳನು ಇವನ್ನು ಕೇವಲ ಅವರು ಮಾತ್ರ ಕೊಡಬಲ್ಲರೆಂಬಂತೆ-ನಮಗೆ ಕೊಡುತ್ತ ಹೋಗುತ್ತಾರೆ. 

” 


೯೯೬, ಶ್ರೀಪದ, ೧೫ನೇ ಕ್ರಾಸ್‌, ಕುಮಾರಸ್ವಾಮಿ ಲೇಔಟ್‌, ೧ನೇ ಹಂತ, ಬೆಂಗಳೂರು ೫೬೦ ೦೭೮ 


ಅಧ್ಯಯನ ಸಂಸ್ಥೆಗಳೂ ಕಾಲೇಜುಗಳೂ 


ಬೆ೦ಗಳೂರಿನಲ್ಲಿಯೂ ಕರ್ನಾಟಕದಲ್ಲಿಯೂ ದೇಶ ವಿದೇಶದಲ್ಲಿಯೂ ಅಧ್ಯಯನ ಸ ಸಂಸ್ಥೆಗಳು, 
ಕಾಲೇಜುಗಳು ಇವೆ. ಆದರೆ ಮಿಧಿಕ್‌ ಸೊಸೈಟಿ, ಅ.ನ. ಸುಬ್ಬರಾಯರ ಕುಂದಿದೆ. ಭಾರತೀಯ 
ವಿದ್ಯಾಭವನದ ಗಾಂಧೀ ವಿಜ್ಞಾನ ಮತ್ತು ಮಾನವೀಯ ಮೌಲ್ಯಗಳ ಕೇಂದ್ರಗಳಿಗೆ ಮಾತ್ರ "ಪ್ರಜಾಸಾಹಿತ್ಯ' 
Bee. ಸದಸ್ಯರಾಗಿದ್ದಾರೆ. ಬೆ೦ಗಳೂರಿನ ಜಯನಗರದ ಭಾರತ್‌ ವಿದ್ಯಾಸಂಸ್ಥೆಯ ಬಿ.ಇ.ಎಸ್‌. ಪದವಿ 
ಕಾಲೇಜು ಒಂದೇ ಎರಡು « ಪ್ರತಿಗಳನ್ನು ತರಿಸಿಕೊಳ್ಳುತ್ತಿದೆ. 


ಆಶ್ಚರ್ಯ, ಮಿಕ್ಕವು ಎಷ್ಟಿಲ್ಲ ಅಲ್ಲಿಯೂ ಅಧ್ಯಾಪಕರು, ವಿದ್ಯಾರ್ಥಿಗಳು, ಗ್ರಂಥಪಾಲಕರು ಇದ್ದಾರೆ. 
ಯಾಕಿದ್ದಾರೆ? ಏನು ಮಾಡುತ್ತಿದ್ದಾರೆ? ಎಂಬುದನ್ನು ಪರಿಶೀಲಿಸುವ ಸಾಮಾಜಿಕ ನ್ಯಾಯಮಂಡಳಿ 


ಇನ್ನೂ ಇಲ್ಲವಾದ್ದರಿಂದ ಯಾರನ್ನೂ ಯಾರೂ ಪ್ರಶ್ನಿಸುವಂತಿಲ್ಲ. ಅಂತಹವರ ಮನಸ್ಸು, ಬುದ್ಧಿ 
ಎಂದು ಹದವಾದೀತೂ ಕಾಯೋಣ. ಸಂಪಾದಕ 


೬ 


ಬೆ೦ಗಳೂರಿನಲ್ಲ ತುಳಸಿರಾಮದಾಸರಿಂದ ರಾಮೋತ್ತವ 
ಮತ್ತು ಹರಿದಾಸ ಆಂದೋಲನ 


ನಾ. ಗೀತಾಚಾರ್ಯ 


ಅಳಸಿರಾಮದಾಸರು ಕ್ರಿಶ. ೧೮೭೩ರಿಂದ ೧೯೦೩ರವರೆಗೆ ಬೆ೦ಗಳೂರಿನಲ್ಲಿದ್ದ ವಿಶಿಷ್ಟಾದ್ವೆ ತ ಹರಿದಾಸರು. 
ನವರು ಅಭಿಮಾನಿಗಳಲ್ಲಿ, ಭಕ್ತಾದಿಗಳಲ್ಲಿ, ಶಿಷ್ಯರಲ್ಲಿ ಎರಡನೇ ರಾಮಾವತಾರರೆನಿಸಿದ್ದ ಪವಾಡ 
ಫ್ರಿರುಷರಾಗಿದ್ದರು. ಬೆಂಗಳೂರಿನಲ್ಲಿ ರಾಮೋತ್ಸವಕ್ಕೆ ನಾಂದಿ ಹಾಡಿದವರು, ಮಠವೊಂದನ್ನು ಸ್ಥಾಪಿಸಿ 
ತುಳಸಿ ರಾಮದಾಸ ಮಠ, ತುಳಸಿರಾಮದಾಸರ ಮಠದ ರಸ್ತೆ, ಕ್ಲೋಸ್‌ಪಾರ್ಕ್‌ ಕಂಟೊನ್ನೆಂಟ್‌) ಅಲ್ಲಿಂದ 
ಉತ್ತರದಲ್ಲಿ ಕೋಲಾರ, ಮುಳಬಾಗಿಲವರೆಗೂ ದಕ್ಷಿಣದಲ್ಲಿ ಶ್ರೀರಂಗಪಟ್ಟಣ, ಮೈಸೂರಿನವರೆಗೂ ಕಾರ್ಯಕ್ಷೇತ್ರವನ್ನು 
ಸ್ತರಿಸಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಯಶಸ್ವೀ ಧಾರ್ಮಿಕ ಸಾಮಾಜಿಕ ಆಂದೋಲನವನ್ನು 
ಡೆಸಿದವರು. ಈ ಆಂದೋಲನದ ಪ್ರಮುಖ ಕೊಡುಗೆಗಳೆಂದರೆ ರಾಮೋತ್ಸವ ಕೃಷ್ಣೋತ್ಸವಾಚರಣೆ. 
ನಜ ನೆ ಸಂಘಗಳು ಮತ್ತು ಭಜನೆ ಮಂದಿರಗಳ ಸ್ಥಾಪನೆ, ಹರಿಕಥೆಗಳ ಹಾಗೂ ಹರಿದಾಸ ಪರಂಪರೆಯ 
ಮುಂದುವರಿಕೆ. ವೈದಿಕೇತರ ವರ್ಗದಲ್ಲಿ ಹರಿದಾಸರ ಸೃಷ್ಟಿ ವೈದಿಕೇತರರಿಂದ ಹರಿದಾಸ ಸಾಹಿತ್ಯ, 
ಸೀ ಸಂಸ್ಕೃತಿಯ ಜಾಗೃತಿ, ಮತಾಂತರ ತಡೆ, ಹಿಂದೂ ಧರ್ಮನಿಷ್ಠೆ, ಸಾಮಾಜಿಕ ಕಳಕಳಿ - ಸಮಾಜದ 
ಲ್ಲ ವರ್ಗದವರ ಪಾಲ್ಗೊಳ್ಳುವಿಕೆ ಇತ್ಯಾದಿ. ಇದು, ಕೇವಲ ವೈದಿಕ ಮಾರ್ಗದಲ್ಲಿ ನಡೆದ ಚಚುವಟಿಕೆಯಲ್ಲ. 
ಶೇಷವಾಗಿ ವೈದಿಕೇತರ ವರ್ಗದಲ್ಲಿ ಆದ ಆವಿಷ್ಕಾರ. ಸಮಾಜದ ಕೆಳಸ್ಥರದಲ್ಲಿ ನಡೆದ ತಣ್ಣನೆಯ 
ಇಮಾಜಿಕ ಬದಲಾವಣೆ. ಇದೊಂದು ಸಾಮಾಜಿಕ ವಿಚಾರ ಕ್ರಾಂತಿ. ಸಮಾಜೋ ಸಾಂಸ್ಕೃತಿಕ ಚಳವಳಿ. 
ಿನ್ನೊಂದು ಹರಿದಾಸ ಆಂದೋಲನ. 

_ ಬೆಂಗಳೂರು ಈ ಅವಧಿಯಲ್ಲಿ ಕ್ಷೋಭೆಗೊಂಡಿದ್ದ ನಗರ. ಯುದ್ಧಭೀತಿಯಿಂದ ತತ್ತರಿಸಿದ್ದ ಪ್ರದೇಶ. 
ೂಡ ಬರಗಾಲ (೧೮೭೬,೭೯-ಧಾತು ಸಂವತ್ತರ ಕ್ಷಾಮ), ಫ್ಲೇಗುಮಾರಿ (೧೯೦೦-೧೯೦೧) ಗಳಿಂದ 
್ಲಣಿಸಿದ್ದ ಜಿಲ್ಲೆ. ಜೀವನ ನಿರ್ಭರತೆಯಿ೦ದ, ಆಹಾರ ಧಾನ್ಯಗಳ ಕೊರತೆಯಿಂದ ಎಲ್ಲೆಲ್ಲೂ ಅರಾಜಕತೆ, 
ಡತನಗಳು ತುಂಬಿಕೊಂಡು ಬದುಕೇ ಬೇಡವೆನಿಸಿದ್ದ, ಅಸ್ಥಿರತೆ ಆವರಿಸಿದ್ದ ಕಾಲದಲ್ಲಿ ತುಳಸಿರಾಮದಾಸರು 
ಶಿಜೀವಿನಿಯಾದರು. ಜನರಲ್ಲಿ ಧಾರ್ಮಿಕ ಶ್ರದ್ದೆಯನ್ನು ಬಿತ್ತಿ, ಜೀವನಾಸಕ್ತಿಯನ್ನು ಮೊಳೆಸಿದವರು. 
ಈ ಅಕಾಲವನ್ನು, ತಮ್ಮ ಧರ್ಮದ ಪ್ರಚಾರಕ್ಕೆ ಲಾಭವನ್ನಾಗಿ ಮಾಡಿಕೊಳ್ಳುತ್ತಿದ್ದ ಕಿಶ್ಚಿಯನ್‌ ಮಿಷನರಿಗಳ 
ನಿವಳಿಯಿಂದ ಅಧಿಕವಾಗಿ ಮತಾಂತರ ತಾಂಡವವಾಡುತ್ತಿದ್ದ ಕಾಲವದು. ಇದು ತುಳೆಸಿರಾಮದಾಸರಿಗೆ 
ವಸೂಚನೆಯಾಗಿ ಪಕ್ವವಾದ ಕಾಲವಾಗಿ ಆಂಧ್ರದ ಕಡಪ ಜಿಲ್ಲೆಯಲ್ಲಿ ಕ್ರಿಶ. ೧೮೪೭ರಲ್ಲಿ ಹುಟ್ಟಿ ಬಹಳ 
(ಗ (೨೧ನೇ ವಯಸ್ಸಿನಲ್ಲೇ) ಯತಿಗಳಾಗಿ ಸಂಚರಿಸುತ್ತಿದ್ದವರಿಗೆ ಬದರಿನಾರಾಯಣನ ಆದೇಶವಾಗಿ 
ಧಿಗಳೂರಿಗೆ ಕರೆ ತಂದಿತು. “ಕರ್ನಾಟಕದಲ್ಲಿ ಆಂಗ್ಲೇಯರ ಪ್ರವೇಶದಿಂದ ಹಿಂದೂ ಧರ್ಮನಾಶವಾಗುತ್ತಿದ್ದು 
ನು ನನ್ನ ಅವತಾರ ರೂಪದಲ್ಲಿ ಉದ್ಧರಿಸು” ಎಂಬ ಈ ದೈವ ಸಂದೇಶವನ್ನು ಎ OE 
ದ್ರ ಏನೋ ಆಗುತ್ತಿದ್ದ, ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನೂ ಕಲೆದುಕೊಂಡು ದೈವಭಕ್ತಿಯನ್ನೂ 
ಇಡಿಸಿಕೊಂಡು ಅಹೋಬಲಮಠದ ಅನುಂಶಾಯಿಗಳಾಗಿ ಸನ್ಯಾಸದೀಕ್ಷೆ ಸ್ವೀಕರಿಸಿ 
ರಣಾಗತಮತಿಗಳಾಗಿದ್ದ ತೆಲುಗು ಶ್ರೀ ವೈಷ್ಣವ ಧರ್ಮೀಯರಾದ ತುಳಸೀರಾಮದಾಸರು ಬೆ೦ಗಳೂರಿಗೆ 
ಂದು ನೆಲೆಸಿ ದೈವಾಂಶ ಸಂಭೂತರಾದರು. ಪವಾಡಪುರುಷರಾದರು. ತಮಗರಿವಿಲ್ಲದೆ ಒಂದು ಚಳವಳಿಯ 
ವಾರಿಯಾದರು. ೧೦೦ ವರ್ಷಗಳ ಹಿಂದೆಯೇ ದೇಸೀ ಸಂಸ್ಕೃತಿಯನ್ನು ಜಾಗೃತಗೊಳಿಸಿದ್ದರು. 
೧೮೭೩ರ (ಶ್ರೀಮುಖ ಸಂವತ್ತರದಲ್ಲಿ) ಬೆಂಗಳೂರಿನ ದಂಡು ಪ್ರದೇಶದ ಕರಣ್ಣೆಪಾಳ್ಯ (ಕರಿಯಣ್ಣನಪಾಳ್ಯ) 
3 ಹೊದಲ ರಾಮೋತವ ನಡೆಸಿದ ದಾಖಲೆಯಿದೆ. ೧೯೦೧, ೦೨ರಲ್ಲಿ ತುಳಸಿ ತೋಟದಲ್ಲಿ, ಅಲ್ಲಿಂದ 
"೦೩ರ ಫೆಬ್ರವರಿ ೩ರ ಅಂತ್ಯದ ಕಾಲದವರೆಗೆ ಬೆಂಗಳೂರಿನಾದ್ಯಂತ ಆ ಮೂಲಕ ದಕ್ಷಿಣ 


ತ್‌” 


ಘಿ ಎ೧೯ 


ಕರ್ನಾಟಕದಾದ್ಯಂತ ತುಳಸಿರಾಮದಾಸರ ಚಟುವಟಿಕೆ ಇರುವುದು ಕಂಡುಬರುತ್ತದೆ. ದಂಡುಪ್ರದೇಶದ 
ಕ್ಲೋಸ್‌ ಪಾರ್ಕ್‌ನಲ್ಲಿ ಒಂದು ಭಜನಮಂದಿರ ಕಟ್ಟಿಸಿ "ಭಜನ ಮ೦ಡಲಿ'ಯನ್ನು ರೂಪಿಸಿ ಅಲ್ಲಿ ವಾಸ್ತವ್ಯವನ್ನು 
ಹೂಡಿದ್ದ ತುಳಸಿರಾಮದಾಸರು ಕೋಲಾರದ ಮುಳಬಾಗಿಲಿನಲ್ಲಿ ಮತ್ತು ಶ್ರೀರಂಗಪಟ್ಟಣದ ದರಿಶಕುಪ್ಪದಲ್ಲಿಯೂ 
ಪ್ರಯಾಣ ಕಾಲದಲ್ಲಿ ವಾಸಿಸುತ್ತಿದ್ದುದು ಕಂಡುಬರುತ್ತದೆ. ಈ ಎರಡೂ ಮಾರ್ಗಗಳಲ್ಲಿ ೨-೩ ಬಾರಿ 
ಪ್ರವಾಸ ಮಾಡಿ ಅಲ್ಲಲ್ಲೆ ತಂಗಿ ರಾಮೋತ್ಸವ, ಭಜನೆ ಮಾಡಿಸುತ್ತ, ನೊಂದವರಿಗೆ ಸಾಂತ್ವನ ಹೇಳಿ 
ಭಕ್ತರನ್ನಾಗಿಸುತ್ತ. ಮತಾಂತರಗಳನ್ನು ತಡೆಯುತ್ತ ಹಿಂದೂಧರ್ಮದಲ್ಲಿ ನಿಷ್ಠೆ, ಶ್ರದ್ಧೆಗಳನ್ನು ಮೂಡಿಸುತ್ತಿದ್ದುದು 
ಕ೦ಡುಬರುತ್ತದೆ. ಇವರ ಪ್ರವಾಸ ಒಂದು ದೊಡ್ಡ ಮೆರವಣಿಗೆಯಾಗಿರುತ್ತಿತ್ತೆಂದೂ ೪-೫ ಗಾಡಿಗಳ 
ಸಾಲಾಗಿರುತ್ತಿತ್ತೆಂದೂ ಇವರ ಕಾರ್ಯಕ್ರಮಗಳಿಗೆ ಸಾವಿರಾರು ಜನ ಸೇರುತ್ತಿದ್ದರೆ೦ದೂ, ಇವರ ಹರಿಕಥೆ 
ಭಜನೆಗಳು - ರಾಮೋತ್ಸವಗಳು ಮಂತ್ರಮುಗ್ಗವಾಗಿರುತ್ತಿದ್ದವೆಂದೂ ಇವರ ಸುತ್ತ ಹಲವಾರು ಪವಾಡಗಳ 
ಹುಟ್ಟಿದ್ದವೆಂದೂ ಜನಮನದಲ್ಲಿ ಪ್ರಚಲಿತವಿದ್ದು ಇವರನ್ನು ಕುರಿತು ತೆಲುಗಿನಲ್ಲಿ ಹರಿಕಥಾ ಕೃತಿಯೆ 
ರಚನೆಯಾಗಿದ್ದು ಆ ಹರಿಕಥಾ ಕೃತಿಯಲ್ಲೂ ಇದಕ್ಕೆ ನಿದರ್ಶನಗಳು ದೊರಕುತ್ತವೆ. ಇಂದು ಬೆಂಗಳೂರಿ 
ಭಜನೆ ಮಂದಿರ ಇವರ ಹೆಸರಿನ ಮಠವಾಗಿದೆ. ಮುಳಬಾಗಿಲಿನ ಭಜನೆ ಮಂದಿರ ಅಲ್ಲಿಯ ಗಾಣಿಗ ಶಿಷ 
ಮಳಿಗೆ ರಂಗಸ್ತಾಮಿದಾಸರಿಂದ ಇವರ ಹೆಸರಿನ ದೇವಾಲಯವಾಗಿದೆ. (ತುಳಸೀರಾಮಾಲಯ ದೇವಾಲಯ 
- ಜ್ಯೋತಿನಗರ ಪೇಟೆ, ಮುಳಬಾಗಿಲು) ಶ್ರೀರಂಗಪಟ್ಟಣದ ದರಿಶಕುಪ್ಪದ ಭಜನ ಮಂದಿರ ಆಂಜನೇಯ 
ದೇವಾಲಯವಾಗಿದೆ. "ದರಿಶಕುಪ್ಪದ ಕೃಷ್ಣದಾಸ'. "ದರಿಶಕುಪ್ಪದ ವೆಂಕಟದಾಸ' ಎಂಬ ಇಬ್ಬರು ಶಿಷ್ಯರ 
ಉಲ್ಲೇಖ ಈ ಊರಿನಲ್ಲಿದ್ದು ಇವರ ಕಾರ್ಯಸ್ಥಾನ ಈ ಊರೇ ಆಗಿದ್ದರೂ ಇಂದು ಅಲ್ಲಿ ಇವರ ಬಗ್ಗೆ 
ಮಾಹಿತಿ ಹೇಳುವರು ಇಲ್ಲ. ಇದೇ ಊರಿನ ಶಿಷ್ಯೆ ಲಿಂಗಮ್ಮನ ಮನೆಯಲ್ಲಿಯೇ ತುಳಸಿರಾಮದಾಸರ 
ಅಂತ್ಯವಾಗಿದ್ದರೂ ಆ ಮನೆಯಲ್ಲಿ ಯಾವ ಸಾಕ್ಷಿಗಳೂ ಉಳಿದಿಲ್ಲ. ಈ ಅ೦ತ್ಯಕಾಲವನ್ನು ಶಿಷ್ಕರ ಕೀರ್ತನೆಗಳು 
ಮತ್ತು ಹರಿಕಥಾಕೃತಿ ಒಂದು ಪವಾಡವೆಂಬಂತೆ ದಾಖಲಿಸಿವೆ. ಒಂದು ವಾರಕ್ಕೆ ಮುಂಚೆಯೇ ದಾಸರಿಗೆ 
ಅ೦ತ್ಯಕಾಲದ ಸೂಚನೆಯಾಗಿ, ಪರಕಾಲ ಮಠದಿಂದ ಅದಕ್ಕಾಗಿ ಅನುಜ್ಞೆ ಪಡೆದು, ಎಲ್ಲ ಶಿಷ್ಯರು, ಭಕ್ತರು, 
ವಿದ್ದಜ್ಜನರುಗಳಿಗೆ ತಿಳಿಸಿ ಶಿಷ್ಯೆ ಲಿಂಗಮ್ಮನ ಮನೆಯಲ್ಲಿ ಭಜನೆ, ಭಾಗವತ ಸಭೆ ನಡೆಸುತ್ತ ಎಲ್ಲರಿಗು 
ಮೊದಲೇ ತಿಳಿಸಿದ್ದಂತೆ, ಸಮಯಕ್ಕೆ ಸರಿಯಾಗಿ ಪದ್ಮಾಸನಸ್ಥಿತಿಯಲ್ಲಿ ಧ್ಯಾನಾಸಕ್ತರಾಗಿದ್ದಂತೆಯೇ ದೇಹತ್ಯಾ 
ಮಾಡಿದರೆಂದು ಇವು ಹೇಳುತ್ತವೆ. 

ಬೆ೦ಗಳೂರಿನ ಮಠದ ಆವರಣದಲ್ಲಿ ಭಜನಮಂದಿರ ತನ್ನ ಅಸ್ತಿತ್ವವನ್ನು ಹಾಗೆಯೇ ಉಳಿಸಿಕೊಂಡು 
ಪ್ರತ್ಯೇಕವಾಗಿ ರಾಮರ ದೇವಾಲಯ ಬಂದಿದೆ. ಅದಕ್ಕೆ ಹೊಂದಿಕೊಂಡಂತೆ ಆಂಡಾಳ್‌ ಸನ್ನಿಧಿ 
ಕೃಷ್ಣದೇವಾಲಯಗಳೂ ರೂಪಗೊಂಡಿವೆ. ಬೆಂಗಳೂರು ಮತ್ತು ಮುಳಬಾಗಿಲುಗಳಲ್ಲಿ ತುಳಸಿರಾಮದಾಸರ 
ದೈವಸನ್ನಿಧಿ (ಪ್ರತಿಮೆ)ಯಿದ್ದು ಪೂಜೆಗೊಳ್ಳುತ್ತಿವೆ. ಈ ಎರಡೂ ಮಾರ್ಗಗಳಲ್ಲಿ ಇವರು ಸಂಚರಿಸುವಾಗ 
ತಂಗಿದ್ದಲ್ಲಲ್ಲ ಭಜನ ಮಂಡಲಿಗಳನ್ನು ಹುಟ್ಟುಹಾಕಿ ಭಜನಮಂದಿರಗಳನ್ನು ಕಟ್ಟಿಸಿದ್ದಾರೆ. ಹಲವು ಬಾಕ 
ಭೇಟಿಕೊಟ್ಟು ಅವುಗಳ ಚಟುವಟಿಕೆಗಳನ್ನು ವಿಸ್ತರಿಸಿದ್ದಾರೆ. ಅಲ್ಲಿಯ ದೇವಾಲಯಗಳಿಗೆ ಭಕ್ತಾದಿಗಳಿಂದ 
ದಾನ-ದತ್ತಿಗಳನ್ನು ಪಡೆದು ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ಅವುಗಳನ್ನು ಸ್ಥಾಪಿಸಿ ನಿರಂತರವಾಗಿ 
ಸೇವೆಗಳು ನಡೆಯುವಂತೆ ಮಾಡಿದ್ದಾರೆ. ಬೆ೦ಗಳೂರಿನ ತುಳಸಿ ತೋಟದ ಕೃಷ್ಣದೇವಾಲಯದಲ್ಲಿ ರಾಮರ 
ಸನ್ನಿಧಿಯನ್ನು ಮಾಡಿಸಿ, ತಾವು ಪ್ರವಾಸ ಕಾಲದಲ್ಲಿ ಪೂಜಿಸುತ್ತಿದ್ದ ರಾಮರ ವಿಗ್ರಹಗಳನ್ನು ಅಲ್ಲಿಟ್ಟಿದ್ದು 
ಇಂದಿಗೂ ಅವು ಪೂಜೆಗೊಳ್ಳುತ್ತಲಿವೆ. ಈ ಎಲ್ಲ ಭಜನೆಮಂದಿರಗಳು ಅಸ್ತಿತ್ವದಲ್ಲಿರುವುದಲ್ಲದೆ ಅಭಿವೃಧಿ 
ಹೊಂದಿ ದೇವಾಲಯಗಳಾಗಿ ಪರಿವರ್ತನೆಯಾಗಿವೆ. ಜನರಲ್ಲಿ ಧಾರ್ಮಿಕ ಶ್ರದ್ಧಾಭಕ್ತಿಗಳನ್ನು ರೂಪಿಸುತ್ತಿವೆ. 
ಸಾಮಾಜಿಕ ಜವಾಬ್ದಾರಿಗಳಲ್ಲಿ ತೊಡಗಿಸಿವೆ. ದೇಸೀ ಸಂಸ್ಕೃತಿಯ ದ್ಯೋತಕವಾಗಿವೆ. 


ತುಳಸಿರಾಮದಾಸರು ಸ್ಥಾಪಿಸಿದ ಭಜನಮಂದಿರಗಳಿಗೆ “ಭಾರ್ಗವ ರಾಮಭಜನಮಂದಿರ'' ಎಂ 
ಹೆಸರಿರುವುದು ವಿಶೇಷವಾಗಿದೆ. ಆಂಗ್ಲೆಯರ ವಿರುದದ ಧರ್ಮ ಸಂಸ್ಥಾಪನೆಯ ಗುರಿ ಇವರದ್ದಾಗಿದ್ದುದರಿಂಠ 
'ಭಾರ್ಗವರಾಮ'ನ ಹೆಸರು ಇವರಿಗೆ ಪ್ರಿಯವಾಗಿದ್ದಂತೆ ತೋರುತ್ತದೆ. ಆದರೆ ತಮ್ಮೊಂದಿಗೆ ಕೊಂಡೊಯ್ಯುತ್ತಿದ 
ಪೂಜಾವಿಗ್ರಹ ಶ್ರೀರಾಮನಾಗಿದ್ದರೂ ಭಾರ್ಗವರಾಮನನ್ನಾಗಿಯೇ ಇವರು ಕಲ್ಪಿಸಿಕೊಂಡಿದ್ದುದು ಇ 
ಕೀರ್ತನೆಗಳಿಂದ ಮತ್ತು ಭಜನೆಮಂದಿರಗಳ ಹೆಸರುಗಳಿಂದ ಗೊತ್ತಾಗುತ್ತದೆ. ಇದು ಜನರ ರೂಢಿಮಾತಿನಕ್ಗೆ 
"ಬಾರಾಮಾರ್ಗ' ಆಗಿದೆ. “ಬಾರಾಮಾರ್ಗ ಶ್ರೀನಿವಾಸದಾಸ' ಎಂಬ ಒಬ್ಬ ಶಿಷ್ಯರ ಹೆಸರೂ ಅವರ ಕೆಲನ 


ಆ ಓಟ!" ಟಗ ಪಜ ಜಾಶಾಹ ಜಾ ಾಮಂ ಮ 


ಹಾಡುಗಳೂ ದೊರಕುತ್ತವೆ. ಹತ್ತಕ್ಕೂ ಹೆಚ್ಚು ಭಜನಮಂದಿರಗಳು ೩೦ಕ್ಕೂ ಹೆಚ್ಚು ಶಿಷ್ಯಹರಿದಾಸರುಗಳು 
ನೂರಾರು ಭಕ್ತ ಕುಟುಂಬಗಳು ಇವರ ಪರಂಪರೆಯಲ್ಲಿ ಕಂಡುಬರುತ್ತವೆ. 


ಆ ಕಾಲದ ಧಾರ್ಮಿಕ ಕ್ಷೇತ್ರದ ಪ್ರಮುಖರಾದ “ಶಂಕರದಾಸ' ಹೆಸರಿನ ವೇದಾಂತ ಶಿವರಾಮಶಾಸ್ತೀಗಳು, 
ಸತ್ತಾ ಮಿ ಇಲಾಖೆಯ ಧರ್ಮಾಧಿಕಾರಿಗಳಾಗಿದ್ದ ಮತ್ತು ತುಳಸಿತೋಟದ ದೇವಾಲಯದ ಅರ್ಚಕಕೌಗಿದ್ದು 
ಸಲ್‌: ವೆಂಕಟಾಚಾರ್ಯರು “ಭಕ್ತಿವಿಜಯ' ಖ್ಯಾತಿಯ ಸೂರಿದಾಸರು. ಮೈಸೂರಿನ ಪರಕಾಲ ಮಠದ 
ಯ. ಗಳು. ಆವಣಿ ಶ್ವ೦ಿಗೇರಿ `ಮಠದ ಯತಿಗಳು ಎಲ್ಲರೂ ಭಳಸಿದುದಕೆಸರ ಧರ್ಮ್ಕೋನ್ನತಿ, 
ಸಮಾಜೋ ರಗಳನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಇವರನ್ನು ಉನ ತಸ್ಥಾನದಲ್ಲಿಟ್ಟು ತಾವುಗಳು 
ಇವರ ಶಿಷ್ಕರೆಂಬಂತೆ ಗೌರವಿಸಿದ್ದಾರೆ. ಮಹಾಜನತೆ ಬೆಳ್ಳಿ ಕಿರೀಟ ತೊಡಿಸಿದ್ದರೆ. ಮೈಸೂರು. ಮಹಾರಾಜರು 
“ಇಂ ಚಾಮರಾಟ್ಟಾಲಿತ ಸತ್ಸಂಪ್ರದಾಯ ಸುಜ್ಞಾನ ಬೋಧಿನೀ ಸಮಾಜೋದ್ದಾರಕ”” ಬಿರುದು ನೀಡಿ ಚಿನ್ನದ 
ಕಡ ತೊಡಿಸಿದ್ದಾರೆ. ಡಿ.ವಿಜಿಯವರೂ ಜ್ಞಾಪಕ ಚಿತ್ರಶಾಲೆಯಲ್ಲಿ ತುಳಸಿರಾಮದಾಸರನು  ಉಲ್ಲೇಖಿಸುವಷ್ಟರ 
ಮಟ್ಟಿಗೆ ತುಳಸಿರಾಮದಾಸರ ಚರಿತ್ರೆ ಮಹತ್ವದ್ದಾಗಿದೆ. ಇವರನ್ನು ಕುರಿತ ಹರಿಕಥಾಕೃತಿ, ಇವರನ್ನು ಜನ 
ಗೌರವಿಸುತ್ತಿದ್ದ ರೀತಿಯನ್ನು, ಈ ಕೆಳಕಂಡ ನಿಶೇಷಣಗಳಿಂದ ದಾಖಲಿಸಿದೆ. " ಪಾತ್ರತ್ಕಾಗ, ಸ ಸಾತ್ತಿಕೆಯೋಗ, 
ನಿಶ್ಚಲತ್ವ ಜೆತೇಂದ್ರಿಯತ್ತವನ್ನು ಸ ಸಾಧಿಸಿದವರು; ಮಾಯೆಯನ್ನು ಜಯಿಸಿದವರು; ದಾಸವರ್ಯ, ಅಸ್ವಲಿತ 
ಬ್ರಹ್ಮಚಾರಿ, ಸದಾಚಾರ ನಿಷ್ಕಗರಿಷ್ಠ, ಪುಣ್ಯಶರೀರ, ತತ್ವಜ್ಞಾನಸುಧಾಮಣಿ, ಯೋಗೀಶ್ವರ ಸತ್ಯ ಸ್ವರೂಪ, 
ದೀನಜನ ಮನೋಹರ, ಸುಜ್ಜಾನಿ, ಆಧ್ಯಾತ್ಮ ತತ್ವನಿಷ್ಠ, ವೈಷ್ಣವಶಿಖಾಮಣಿ, ಹರಿದಾಸ ಗೇಸರ, ರಾಮತಾರ 
ಕೋಪಾಸಿ, ೨ನೇ ರಾಮಾವತಾರ, ಕೈವಲ್ಯಮೂರ್ತಿ, ಸತ್ಯವಿರಾನಿಪುಣರು. ಅಷ್ಟಾಕ್ಷರೀ ಜಪನಿಷ್ಠ, ಭಾರ್ಗವಾಸರ 
ನಜನೋಲ್ಲಾಸ, ಭಕ್ತಪ್ರಿಯ”ಇತ್ಯಾದಿ. 

ತುಳಸಿರಾಮದಾಸರ ಚಟುವಟಿಕೆ ಕೇವಲ ರಾಮೋತ್ಸವ, ಭಜನೆ, ಹರಿಕಥೆಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. 
ಅದರ ಮೂಲಕ ಸಮಾಜದಲ್ಲಿ ಸ್ವಾಸ್ತ್ಯವನ್ನು ಕಾಪಾಡುವುದಾಗಿತ್ತು ಧಾರ್ಮಿಕ ಭಕ್ತಿಯ ಮೂಲಕ 
ನೀವನ ಶ್ರ ಯನ್ನು, ಸಾಮಾಜಿಕ ಶಕ್ತಿಯನ್ನು "ಕಟ್ರಿಕೊಡುತ್ತಿದ್ದರು. ಬರಗಾಲದ ಕಾಲದಲ್ಲಿ "ಶ್ರೀಮಂತರಿಂದ 
ಸ-ಧಾ -ಬಟ್ಟೆಗಳನ್ನು ದಾನವಾಗಿ ಪಡೆದು ಬಡವರಿಗೆ 'ಹಂಚಿಸುತ್ತಿದ್ದರು. ಭಜನೆಗಳನ್ನು ಏರ್ಪಡಿಸಿ 
_ ಸಂತರ್ಪಣೆಯನ್ನು ಮಾಡಿಸುತ್ತಿದ್ದರು. ಮಾನಸಿಕ ಸ್ಥೆ ರ್ಯವನ್ನು ತುಂಬಿ ಜೀವನಾಸಕ್ತಿಯನ್ನು 
ಸುತ್ತಿದ್ದರು. ಬರಗಾಲದಲ್ಲೂ ಬಗೆಬಗೆಯ ಭಕ್ಷ ಭೋಜನಗಳನ್ನು ಉಣಬಡಿಸುವ ಮೂಲಕ (ಈ 
| ಜನಗಳ ವೈಭವವನ್ನು ಇವರ ಶಿಷ್ಕರ 'ರ್ತನೆಗಳು ಅದ್ಭುತವಾಗಿ ದಾಖಲಿಸಿವೆ). ಭಜನೆ 
i “ಧರ್ಮಾಚರಣೆಯಾಗದೆ ಹಸಿವನ್ನು ಇಂಗಿಸುವ ವಾಸ್ತವವೂ ಆಗಿತ್ತು. ಫ್ಲೇಗಿನ ಕಾಲದಲ್ಲಿ 
ಭವರೋಗವೈದ್ಯರಾಗಿ ರೋಗಿಗಳ ಆರೈಕೆ ಮಾಡಿದುದಲ್ಲದೆ ಶವಗಳ. ಸಂಸ್ಕಾರವನ್ನು ಮಾಡಿದ್ದಾರೆ. 
ಮ ೦ತರವನ್ನು ತಡೆದಿದ್ದಾರೆ. ಮತಾಂತರಕ್ಕೆ ಹೋಗುತ್ತಿದ್ದವರನ್ನು ತಡೆದು ಇವರ ಭಜನೆಗಳು 
ಚಕರ್ಷಿಸುತ್ತಿದ್ದುದನ್ನು ಶಿಷ್ಯರು ಹೇಳುತ್ತಾರೆ. 

ಹೀಗೆ ಸಮಾಜಮುಖಿಯಾದ ತುಳಸಿರಾಮದಾಸರು, ಧಾರ್ಮಿಕ ಚಟುವಟಿಕೆಗಳಿಂದ ಸಮಾಜದ 
ಕೆಳಹಂತದಲ್ಲಿದ್ದ ವಿದ್ಯೆ - ಸಂಸ್ಕಾರಗಳಿಂದ ವಂಚಿತರಾಗಿದ್ದ ಬಹುಸಂಖ್ಯಾತ ವೈದಿಕೇತರ ವರ್ಗವನ್ನು 
ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರ ಬದುಕಿನಲ್ಲಿ ಸಂಸ್ಕಾರ ಮೂಡಿಸಿದರು. ಸಂಘಟನೆಯನ್ನು ಬೆಳೆಸಿದರು. 
ಸಮಾಜದಲ್ಲಿ ಗುರುತಿಸಿಕೊಳ್ಳಬಹುದಾದ ಮುಖ್ಯವಾಹಿನಿಗೆ ತಂದುಬಿಟ್ಟರು. ವೈಯಕ್ತಿಕವಾಗಿ ಬದುಕಿನ 
೦ಜಡದಿಂದ ಮುಕ್ತರಾಗಬಯಸುವವರಿಗೆ ಮುಕ್ತಿಯ ಸುಲಭೋಪಾಯವನ್ನು “ತೋರಿಸಿಕೊಟ್ಟರು. 
ಧಗವನ್ನಾಮಸ್ಕರಣೆ ಮಾತ್ರದಿಂದ ಭಗವಂತನನ್ನ ಸೇವಿಸಬಹುದೆಂಬ ೧೬ನೇ ಶತಮಾನದಲ್ಲಿ ಕನಕದಾಸರಿಗೆ 
ಡೊರಕಿದ ಭಕ್ತಿಮಾರ್ಗವನ್ನು ೧೯ನೇ ಶತಮಾನದಲ್ಲಿ ಸಮಾಜದ ಎಲ್ಲ ವರ್ಗದವರಿಗೂ ತೆರೆದಿಟ್ಟರು. 
ಅವರ ಜೀವನಕ್ಕೊಂದು ಶಿಸ್ತನ್ನು ಅಳವಡಿಸಿ ಗುರಿಯನ್ನುಕೊಟ್ಟು ಮುನ್ನ ಡೆಸಿದರು. ಇದರ ಫಲಿತಾಂಶ 
ದು ಸಮಾಜದಲ್ಲಿ ದಟ್ಟವಾಗಿ ಹರಡಿದೆ. 
gk ಭಕ್ತರ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದವರ ಮನೆ-ಮಕ್ಕಳು- ಮರಿಗಳು ಇಂದು ಸಮಾಜದ 
ನದೆಲ್ಲಿ ಬದುಕು 'ಕ೦ಡುಕೊಂಡಿದ್ದಾರೆ. ವೈದ್ಯರಾಗಿ, ಇಂಜಿನಿಯರರಾಗಿ, ಅಧಿಕಾರಿಗಳಾಗಿ 
ಶೇ ಇಲಯಗಳ ನಿರ್ಮಾತ್ಯಗಳಾಗಿ, ಗೌರವಾನ್ವಿತ ಭಕ್ತವೃಂದವಾಗಿ. ಸಾಮಾಜಿಕ ಜವಾಬ್ದಾರಿಯಿರುವ 
ಗಣ್ಕರಾಗಿ ಪರಿವರ್ತಿತರಾಗಿದ್ದಾರೆ. ಕೈಲವರು ವಿದೇಶಗಳಲ್ಲಿದ್ದಾರೆ. ರಾಜಕೀಯದಲ್ಲೂ ಇದ್ದು ಶಾಸಕರೂ 


ದರೂ ಆಗಿದ್ದಾರೆ. 
ಫಳ ಆ ೨೦ 


ಈ ಪರಿವರ್ತನೆಗೆ ತಮ್ಮ ಬದುಕಿನಲ್ಲಿ ತುಳಸೀರಾಮದಾಸರ ಪ್ರವೇಶವೇ ಮುಖ್ಯಕಾರಣವೆಂದು 
ಇವರೆಲ್ಲ ಅಕ್ಷರಶಃ ನಂಬಿದ್ದಾರೆ. ತಮ್ಮ ಮನೆಗಳಲ್ಲಿ ದಾಸರ ಭಾವಚಿತ್ರಗಳನ್ನಿಟ್ಟು ಪ್ರತಿನಿತ್ಯ ಪೂಜಿಸಿ ಅವರ 
ಹೆಸರು ಹೇಳಿದ ನಂತರವಷ್ಟೇ ದಿನನಿತ್ಯದ ಚಟುವಟಿಕೆಗೆ ತೊಡಗುತ್ತಾರೆ. ದಾಸರನ್ನು ಅನುಸರಿಸಿರುವ 
ಮೂವತ್ತಕ್ಕೂ ಹೆಚ್ಚಿನ ಹರಿದಾಸರುಗಳು ಸಾವಿರಾರು ಜನರು ಅನುಯಾಯಿಗಳು ಕಾಣಿಸಿಕೊಂಡಿದ್ದ, 
ಇಂದಿಗೂ ಆವರ ಮಾರ್ಗನುಯಾಯಿಗಳಾಗಿದ್ದಾರೆ. (ಆಲ೦ಗೂರಿನ ಆರ್‌. ಶ್ರೀನಿವಾಸ್‌ ಮುಳಬಾಗಿಲಿಃ 
ಶಾಸಕರು. ಇವರ ಮನೆತನವೇ ತುಳಸಿ ರಾಮದಾಸರ ಶಿಷ್ಯರು. ಇವರ ಮನೆಯಲ್ಲೇ ದಾಸರು ಒಂದು 
ವರ್ಷವಿದ್ದು ಭಜನೆ ರಾಮೋತ್ಸವಗಳನ್ನು ಮಾಡಿಸಿದ್ದರು. ಇವರ ದೇವರ ಮನೆಯಲ್ಲಿ. ದಾಸರ ಫೋಟೋ 
ಬಳಸುತ್ತಿದ್ದ. ಪೂಜಾವಸ್ತು. 'ಘಾತ್ರೆಗಳು ಈಗಲೂ. ಇವೆ. ಮುಳಬಾಗಿಲಿನಲ್ಲಿ '೮/೨/೨೦೦೪ರಂದು 
ತುಳಸಿರಾಮದಾಸ ಶತಮಾನೋತ್ಸವ ಇವರಿಂದ ನಡೆದಿದೆ.) ಜೊತೆಗೆ ಬೆಂಗಳೂರಿನ ಶ್ರೀ ರಮೇಶ್‌ 
ದೊಡ್ಡ ಉದ್ಯಮಿಗಳು. ಇವರ ಮನೆಯೇ ತುಳಸಿರಾಮಾಲಯವಾಗಿದೆ. 


ಕನ್ನಡ ಸಾಹಿತ್ಯಕ್ಕೆ ನೂತನ ಹರಿದಾಸ ಸಾಹಿತ್ಯದ ನಿರ್ಮಾತೃಗಳಾಗಿ ತುಳಸಿರಾದಾಸರು 
ಪ್ರಮುಖರಾಗುತ್ತಾರೆ. ಓವರ ಶಿಷ್ಯಹರಿದಾಸರುಗಳಲ್ಲಿ ಗಾಣಿಗ, ಬಣಜಿಗ, ಗೌಡ, ಶೆಟ್ಟಿ ಉಪ್ಪಾರ, ದರ್ಜಿ, 
ದಲಿತ ವರ್ಗದವರೆಲ್ಲ ಕಂಡುಬಂದಿದ್ದಾರೆ. ಪ್ರತಿಯೊಬ್ಬರೂ ಕೇವಲ ಭಜನೆ ಮಾಡುವ ರಾಮೋತ್ಸವ 
ನಡೆಸುವ ಭಕ್ತವ್ಯಂದದವರಾಗದೆ ಹರಿಕೀರ್ತನೆಗಳನ್ನು ರಚಿಸುತ್ತ ಹರಿದಾಸರಾಗಿಯೇ ಜೀವನ ಸಾಗಿಸಿರುವ 
ಶ್ರೀ ವೈಷ್ಣವ ಕೀರ್ತನಕಾರರಾಗಿದ್ದಾರೆ. ಇಂತಹ ೩೦ಕ್ಕೂ ಹೆಚ್ಚು ಜನ ಶಿಷ್ಯರ ೫೦ಕ್ಕೂ ಹೆಚ್ಚು ಕೀರ್ತನೆಗಳು 
ಲಭ್ಯವಿವೆ. ಇವೆಲ್ಲ ತುಳಸಿರಾಮದಾಸರ ಸ್ತುತಿಗಳಾಗಿವೆ. ಇವರುಗಳ ಸ್ವತಂತ್ರ ಕೀರ್ತನೆಗಳೂ ನೂರಾರು 
ಸಂಖ್ಯೆಯಲ್ಲಿ ಇದ್ದಿರುವ ಸಾಧ್ಯತೆಯಿದೆ. ಈ ಶಿಷ್ಯರುಗಳ ವಂಶಸ್ಥರು, ಕೆಲವರು ಇಂದಿಗೂ ಇದ್ದು 
ತುಳಸಿರಾಮದಾಸರ ಜೀವನಮಾರ್ಗ ಸಾಧನೆಗಳನ್ನು ಗೌರವಿಸುತ್ತ ಆದರ್ಶವಾಗಿಟ್ಟುಕೊಂಡಿದ್ದಾರೆ. ಇಂತಹ 
ಒಬ್ಬ ಶಿಷ್ಯರಾದ ಬೆಂಗಳೂರಿನ ಚೌಡಯ್ಯದಾಸರಿಂದ ಹೆಚ್ಚಿನ ಮಾಹಿತಿ ಸಿಕ್ಕಿದೆ. ಈ ಶಿಷ್ಯದಾಸರುಗಳಲ್ಲಿ 
ಗಾಣಿಗರಾದ ಮುಳಬಾಗಿಲಿನ ಮಳಿಗೆ "`ರಂಗಸ್ವಾಮಿದಾಸ ರ ಮತ್ತು ಬಾಗು? ಚನ್ನಪಟ್ಟಣದ 
. ಅಹೋಬಲದಾಸರ ಹಾಡುಗಳು ಮಾತ್ರ ಈವರೆಗೆ "ಲಭ್ಯವಾಗಿವೆ. ಇವುಗಳೊಂದಿಗೆ, ತುಳಸಿರಾಮದಾಸರ 
ಹಾಡುಗಳು, ಅವರ ಕೆಲವು ಕೃತಿಗಳು ಮತ್ತು ದಾಸರ ಜೀವನವನ್ನೇ ಕುರಿತ ಹರಿಕಥಾಚರಿತ್ರೆಗಳು ಮಾತ 
ಲಭ್ಯವಿದೆ. ತುಳಸಿರಾಮದಾಸರು ಮತ್ತು ರಂಗಸ್ವಾಮಿದಾಸರು ಮತ್ತು ಇನ್ನು ಕೆಲವು ಶಿಷ್ಯದಾಸ ಸರುಗಳು 
ತೆಲುಗಿನಲ್ಲಿಯೂ ಕೀರ್ತನೆಗಳನ್ನು ರಚಿಸಿದವರಾಗಿದ್ದಾರೆ. ಕೋಲಾರದ ಕಡೆ ತೆಲುಗೇ ದಿನ ಬಳಕೆಯ 
ಮಾತಾಗಿರುವುದರಿಂದ ಇದು ಸಹಜವಾಗಿದ್ದರೂ ಕನ್ನಡದಲ್ಲೂ ಅನೇಕ ರಚನೆಗಳಿವೆ. ಬೆ೦ಗಳೂರು 
ಮೈಸೂರು ಕಡೆಯ ದಾಸರೂಗಳು ಕನ್ನ! ಡದಲ್ಲೇ ರಚಿಸಿದ್ದಾರೆ. " ಲಭ್ಯವಿರುವ ಈ ಮೂವರೂ ರು 
ಸುಮಾರು ೨೦೦ ಹಾಡುಗಳು ಕರ್ನಾಟಕ ಸರ್ಕಾರದ 'ಸಮಗ್ರದಾಸ ಸಾಹಿತ್ಯ ಸಂಪುಟದಲ್ಲಿ : 
ಲೇಖನದಿಂದಲೇ ಸಂಪಾದಿತವಾಗಿ ಪ್ರಕಟವಾಗಿವೆ. (ಸಂ. ೩೫, ಭಾಗ-೧, ಸಂಪುಟ ೩೦) 


ಹೀಗೆ ತುಳಸಿರಾಮದಾಸರು ಬೆಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡು ೧೯ನೇ ಶತಮಾನದಲ್ಲಿ ಒಂದು 
ಹರಿದಾಸ ಆಂದೋಲನವನ್ನೇ ನಡೆಸಿದ್ದಾರೆ. ಜೂ ಕೊಡುಗೆ. ಸಮಾಜ-ಜೀವನದ ಮೇಲೆ ಹೇಗೋ 
ಹಾಗೆಯೇ ಹರಿದಾಸ ಸಾಹಿತ್ಯ ಚರಿತ್ರೆಯ" ಮೇಲೂ ಆಗಿದೆ. ಕನ್ನಡ ಹರಿದಾಸರಲ್ಲಿ ಇದುವರೆಗೆ ಕೇವಲ 
ವೈದಿಕರಷ್ಟೇ ಇದ್ದುದನ್ನು (ಅಪವಾದವಾಗಿ ಕನಕದಾಸರು) ಬದಲಿಸಿದ ಕೀರ್ತಿ ತುಳಸಿರಾಮದಾಸರದಾ ತ್ತದೆ. 
ಮೊದಲಬಾರಿಗೆ ಸಾಮೂಹಿಕವಾಗಿ ವೈದಿಕೇತರ ಹರಿದಾಸರನು ಸ ್ನ ಸಾಹಿತ್ಯಲೋಕಕ್ಕೆ ಪರಿಚಯಿಸುವ ಮೂಲ 
ಈವರೆಗಿನ ಹರಿದಾಸ ಸಾಹಿತ್ಯ ಮೂಲಚಿಂತನೆಗಳನ್ನೇ ಬದಲಾವಣೆಗೊಳ್ಳುವಂತೆ ಮಾಡಿದ್ದಾರೆ. ಈ ಎಲ್ಲ 
ಕೀರ್ತನಕಾರರ ಮತ್ತು ಕೀರ್ತನೆಗಳ ಹಿನೆ ಯಲ್ಲಿ" ಕನ್ನಡ ಹರಿದಾಸ ಸಾಹಿತ್ಯ ಪುನರ್ಮೌಲ್ಕೀಕರಣ 
ಗೊಳ್ಳಬೇಕಾಗಿದೆ. ವಚಿನ ಸಾಹಿತ್ಯದ ಚರ್ಚೆಯಂತೆಯೇ ಜಾತಿಮತಮೀರಿದ ಭಕ್ತಿ ಪಂಥವಾಗಿ ಸಾಮಾಜಿಕ 
ಬದಲಾವಣೆಯಾಗಿ ಹರಿದಾಸ ಸಾಹಿತ್ಯವೂ ಹೊಸ ರೂಪದ ಚರ್ಚೆಯನ್ನು ಇನ್ನು ಮುಂದೆ ಪಡೆಯಬೇಕಾಗಿದೆ 

ಈ ಬದಲಾವಣೆ, ಈವರೆಗೆ ಸಾಹಿತ್ಯದಲ್ಲಿ ಗುರುತಿಸಲಾಗದಿದ್ದ ಇನ್ನೊಂದು ವೈದಿಕ ತತ್ವದ ಮ 
ಆಗಿರುವುದು ಮುಖ್ಯ ಸಂಗತಿಯಾಗಿದೆ. ಕಾಮಾ ತತ್ವದ ಪ್ರತಿಪಾದಕರಾಗಿ' ತುಳಸಿರಾಮದಾಸರ 
ಕಾಣಿಸಿಕೊಂಡಿದ್ದು. ಆ ತತ್ವದ ಸರಳ ಭಕ್ತಿಮಾರ್ಗವಾದ “ಶರಣಾಗತಿ” ಅಥವಾ ಪ್ರಪತ್ತಿ'ಯ 
ಅನುಯಾಯಿಗಳಾಗಿ, ತುಳಸಿರಾಮದಾಸರು ಮತ್ತು ಅವರು ಶಿಷ್ಕರ ನಿಲ್ಲುವ ಮೂಲಕ ಹರಿದಾಸ ಸಾಹಿತ್ಯ 


೨೨ ೬ ಕ್ರೀತ್ಛಾಳ್ಗ 


ೇವಲ ಮಾಧ್ವಮತಾವಲಂಬಿಯಲ್ಲ ಎ೦ಬುದನ್ನು ಈ ಆಂದೋಲನ ಸಾಬಿತು ಪಡಿಸುತದೆ. ವೈದಿಕ 
ರ್ಮಾಗವಾದ ವಿಶಿಷ್ಟಾದ್ವೆ ತ ತತ್ವದ. ಮೂಲಕ ಯಶಸ್ವೀ ಸಾಮಾಜಿಕ ಜಾಗೃತಿಯಾಗಿರುವುದನ್ನು 


} 
(3 
| ುಳಸಿರಾಮದಾಸರ ಈ ಆಂದೋಲನ ಸ್ಪಷ್ಟವಾಗಿ ದಾಖಲಿಸಿದೆ. 


ಡಿ 
ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ, ೩ ಮತ್ತು ೪ನೇ ಮುಖ್ಯರಸ್ತೆ, ನರಸಿ೦ಹರಾಜ ಕಾಲೊನಿ, ಬೆ೦ಗಳೂರು ೫೬೦ ೦೧೯ 


ಇ 


ಎರಡು ಪುಸ್ತಕಗಳ ಇಣುಕುನೋಟ 
ಟಿ.ಎಸ್‌. ಚ೦ದ್ರಕೇಖರ್‌ 


ಕಲಾವಿದರು ಬರವಣಿಗೆಗೆ ಬಂದರೆ ಸಾಹಿತ್ಯಕ್ಕೆ ಹೊಸ ಮೆರಗು. ಈ ಬಾರಿ ಅಂಥ ಎರಡು ಪುಸ್ತಕಗಳು ಕಣ್ಣಿಗೆ 
ತೋರಿವೆ. ಚಿತ್ರಕಲೆ, ಶಿಲ್ಪಕಲೆ ಅಭ್ಯಸಿಸಿ, ಪತ್ರಿಕೋದ್ಯಮದಲ್ಲಿ ಚಿತ್ರಗಾರನಾಗಿ, ಕಲಾ ಪ್ರಯೋಗ ಪ್ರದರ್ಶನದ 
ಮೂಲಕ ಪರಿಚಿತರಾದ ಶ್ರೀ ಎಂ.ಎಸ್‌. ಮೂರ್ತಿಯವರ ಕೃತಿ "ದೇಸಿ ನಗು'. ನವಿರಾದ ಬರವಣಿಗೆಯಲ್ಲಿ 
ಬೆಂಗಳೂರು ನಗರದ ಕೆಳವರ್ಗದ ಬದುಕನ್ನು, ಸಂಸ್ಕೃತಿಯನ್ನು ಕಾಣಿಸುವ ಒಂದು ಪ್ರಯತ್ನ ಇಲ್ಲಿದೆ. ಇದರ 
ಜತೆಗೇ ವಿ.ಸೀತಾರಾಮಯ್ಯ, ಲಂಕೇಶ್‌ ಮುಂತಾದವರೊಂದಿಗಿನ ತಮ್ಮ ಒಂದೆರಡು ಅನುಭವಗಳನ್ನು ಇಲ್ಲಿ 
' ಠೇಖಿಸಲಾಗಿದೆ. ಕಡಲೇಕಾಯಿ ಮಾರುವವ, ಚಿಪ್ಸ್‌ ಮಾಡುವವ, ಆಟೋ ಚಾಲಕ, ಹೋಟೆಲ್‌ ಮಾಣಿ, ಮನೆ 
' ಮುಂದಿನ ರಸ್ತೆಯಲ್ಲಿ ಸೈಕಲ್‌ ಕಲಿಯುತ್ತಾ ಕಾರಿಗೆ ಗುದ್ದುವ ಪೋರ- ಇಂಥವರನ್ನು ಕುರಿತ ಕಲಾವಿದನ ಸೂಕ್ಷ್ಮ 
ದೃಷ್ಟಿಯ ಚಿಂತನೆಗಳು "ದೇಸಿನಗು'ವನ್ನು ಮೂಡಿಸಿವೆ. ಕಂಡದನ್ನು ಕಾಣಿಸುವ ಜತೆಗೆ ಕನಸಿದ್ದನ್ನು ಕನವರಿಸುವ, 
ಉಪದೇಶವೆನ್ನಿಸಿದರೂ ಉಪದೇಶವಲ್ಲದ, ಕುತೂಹಲ ಹೆಚ್ಚಿಸಿಕೊಳ್ಳುತ್ತಲೇ ಓದಿಸಿಕೊಂಡರೂ ಮನಸ್ಸಿನ ಆಳವನ್ನು 
' ಹೊಗದ ಇಲ್ಲಿಯ ಲಘು ಬರಹಗಳು ಲಲಿತ ಪ್ರಬಂಧದ ನೆಲೆಗೆ ಪರದೆ, ಹರಟೆಯ ಮಟ್ಟಕ್ಕೆ ಇಳಿಯದೆ ಅಂತೂ 
 ಆತ್ಮೀಯವಾಗುತ್ತವೆ. ಈ ಸಹಜ, ಸರಳ "ದೇಸಿನಗು'ವಿನ ತುಟಿಗಳಿಗೆ ಡಾ। ಎಚ್‌.ಎಸ್‌. ರಾಘವೇಂದ್ರರಾವ್‌ 
' ಅವರ ಮುನ್ನುಡಿ, ಡಾ। ಯು.ಆರ್‌. ಅನಂತಮೂರ್ತಿ ಅವರ ಬೆನ್ನುಡಿಗಳ ಲೇಪನ ಕೊಂಚ ಗಾಢವಾಯಿತೆನ್ನಬಹುದು. ' 


ಕನ್ನಡ ವೃತ್ತಿ ರಂಗಭೂಮಿಯ ಅವಿಭಾಜ್ಯ ಅಂಗವಾದ ಮಾಲತಿಶ್ರೀ ಮೈಸೂರು ಅವರ ಸುದೀರ್ಫ 
ರಂಗಾನುಭವಗಳನ್ನು ಪರಿಚಯಿಸುವ "ತೆರೆ ಸರಿದಾಗ' ರಂಗ ವಿಮರ್ಶಕ ಶ್ರೀ ಗುಡಿಹಳ್ಳಿ ನಾಗರಾಜ್‌ ಮೂಲಕ 
' ಪ್ರಸ್ತುತವಾಗಿರುವ ಆ ಕಲಾವಿದೆಯ ಆತ್ಮಕಥನ. ಬಣ್ಣದ ಹಿಂದಿರುವ ಪಾತ್ರದೊಳಗಿನ ಸಂಗತಿಗಳನ್ನು ಹೊರತೆಗೆಯಬಲ್ಲ 
ಕೌಶಲ ಕಷ್ಟಸಾಧ್ಯ ನೆನಪಿನ ಬುತ್ತಿಯಿಂದ ತೆರೆದಿರಿಸಿದ ಮೋಜಿನ / ಪೇಚಿನ ಪ್ರಸಂಗಗಳನ್ನು, ಮಹತ್ವದ ಅಥವಾ 
| ಸಾಧಾರಣವೆನಿಸುವ ಸಂಗತಿಗಳನ್ನು ಸಂಗ್ರಹಿಸುವ ಅದಕ್ಕೆ ಆತ್ಮಕತೆಯ ರೂಪ ನೀಡಲು ಲೇಖಕರು ಶ್ರದ್ಧೆಯಿಂದ 
' ರೆ. ಎಂಟರ ಬಾಲ್ಯದಲ್ಲಿ ಮುಖಕ್ಕೆ ಬಣ್ಣ ಹಚ್ಚತೊಡಗಿದ ಹುಡುಗಿಯ ಮೊದಲ ಅನುಭವದಿಂದ, 
ಅಮ್ಮನ ಕೈಲಿ ತೊಡೆಗೆ "ಒಳಸುಂಟಿ' ಹಾಕಿಸಿ ಕೊಂಡದ್ದು, ಕುರುಡಿಯಾದ ಅತ್ತಿಗೆಯನ್ನು ಒದೆಯುವ ಸನ್ನಿವೇಶದಲ್ಲಿ 
 ನಟಿಸಲಾಗದೆ ನಿಂತದ್ದು, ಕಲಾಭಿಮಾನಿಗಳ ಮೆಚ್ಚುಗೆ ಗಳಿಸಿದ ಸನ್ನಿವೇಶಗಳು, ನಟಿಯ ಬಣ್ಣದ ಆಕರ್ಷಣೆಗೆ 
ಬಿದ್ದ ಶ್ರೀಮಂತನ ಹುಚ್ಚು ವರ್ತನೆ, ಕ್ಯಾಂಪುಗಳ ಬದಲಾವಣೆ, ಮಗಳ ಶಿಕ್ಷಣ-ವಸತಿಯ ಬಿಕ್ಕಟ್ಟು ಕೇಳಿದ ಹಾಡು 
| ಹೇಳದ್ದರಿಂದ ಸಿಟ್ಟಿಗೆದ್ದ ಪ್ರೇಕ್ಷಕರನ್ನು ಎದುರಿಸಿದ್ದು, ಕುಡುಕನಿಂದ ಉಗುಳಿಸಿಕೊಂಡಿದ್ದು-ಹೀಗ ತೆರೆಯ ಹಿಂದಿನ 
ಸಂಗತಿಗಳ ಬಗೆಗಿನ ಕುತೂಹಲ ತಣಿಯುವಷ್ಟು ಮಟ್ಟಿಗೆ ತೆರೆಯನ್ನು ಸರಿಸಲಾಗಿದೆ. ಹೀಗಾಗಿ ಕೃತಿಗೆ ನೀಡಿದ 
ಶೀರ್ಷಿಕೆ ಅನ್ವರ್ಥವೆನಿಸಿದೆ. ಕಥೆಯ ಒಡಲಲ್ಲಾಗಲೀ, ಕೃತಿಯ ಕಡೆಯಲ್ಲಾಗಲೀ ಘಟನೆಗಳ ಕಾಲ ತ್‌್‌ 
ಯತ್ನವೂ ಇಲ್ಲದ್ದು ಇಲ್ಲಿನ ದೊಡ್ಡ ಕೊರತೆ. ಫೋಟೋಗಳ ಗುಣಮಟ್ಟ ಕಡಿಮೆಯಾದರೂ ಫೋಟೋ ಸಂಗ್ರಹವನ್ನು 
| ಸೇರಿಸಿರುವುದು ಒಳ್ಳೆಯ ಕೆಲಸ. "ಸುಧಾ'ದಲ್ಲಿ ಧಾರಾವಾಹಿಯಾಗಿದ್ದ ಈ ಬರಹಕ್ಕೆ ಬಂದ ಪ್ರತಿಕ್ರಿಯೆಗಳನ್ನು 
ಪುಟಗಟ್ಟಲೆ ದಾಖಲಿಸಿರುವುದರಿಂದ ಕೃತಿಯ ಆಕಾರ ಸಡಿಲಗೊಂಡಿದೆಯೋ ಎನಿಸುತ್ತದೆ. 


ಘಾ 


೮ 


ಕರ್ನಾಟಕದ ಅರ್ವಾಚೀನ ಗಣಿತಜ್ಞರು 


ಎಸ್‌. ಬಾಲಚ೦ದ್ರರಾವ್‌ 


ಕ್ರ ಶ. ೯ನೇ ಶತಮಾನದಲ್ಲಿದ್ದ ಮಹಾವೀರಾಚಾರ್ಯ ಮತ್ತು ೧೨ನೇ ಶತಮಾನದಲ್ಲಿದ್ದ ಭಾಸ್ಕರಾಚಾರ್ಯರ 
ಸಂತರ ಕರ್ನಾಟಕದವರಾಗಿ ಗಣಿತ ಮತ್ತು ಖಗೋಲಶಾಸ್ತ್ರಗಳಿಗೆ ವಿಶೇಷ ಕೊಡುಗೆಯನ್ನು ನೀಡಿದವರ 
ಹೆಸರುಗಳು ಬಹಳಷ್ಟು ಶತಮಾನಗಳ ತನಕ ಹೆಚ್ಚಾಗಿ ಕಂಡುಬರುವುದಿಲ್ಲ. ನಮ್ಮ ಪಾಚಿ 
ಸಂಶೋಧನಾಲಯಗಲಲ್ಲಿ, ಪ ಪ್ರಾಚೀನ ಗ್ರಂಥಾಲಯಗಳಲ್ಲಿ, ಮಠಗಳಲ್ಲಿ ಮತ್ತು ಜೈನ ಬಸದಿಗಳಲ್ಲಿ ಳಿ 
ಮತ್ತು ಬೆಳಕುಗಳನ್ನು ಕಾಣದೆ ಅಡಗಿರುವ ಸಹಸ್ರಾರು ಹಸ್ತಪ್ರತಿಗಳು ಪ್ರಕಟಗೊಳ್ಳುವ ಭಾಗ್ಯವನ್ನು ಪಡೆದ 4 
ಇನ್ನೂ ಹೆಚ್ಚು ಶಾಸ್ತ್ರಜ್ಞರ ಮತ್ತು ವಿದ್ವಾಂಸರ ಕೊಡುಗೆಗಳ ಪರಿಚಯವಾಗುವುದು. 


೧. ರಘುನಾಥರಾಜ 

ಕ್ರಿಶ. ೧೬ನೇ ಶತಮಾನದ ಕೊನೆಯಲ್ಲಿದ್ದ ಕರ್ನಾಟಕದವನೇ ಆದ ರಘುನಾಥರಾಜನು ಖಗೋಲಗಣಿತಕ್ಕೆ 
ಹೆಚ್ಚು ಕೊಡುಗೆಯನ್ನು ನೀಡಿದ್ದಾನೆ. ಈತನ ತಂದೆ ಕೊಂಡಭೂಪ ಮತ್ತು ತಾಯಿ ಲಕ್ಷೀ. ರಘುನಾಥರಾಜನು 
ಶ್ರೀ ರಾಮನರಸಿಂಹ ದೇವರ ಕ್ಷೇತ್ರವಾದ ಅಹೋಬಿಲ ರಾಜ್ಯವನ್ನು ಆಳುತ್ತಿದ್ದನೆಂದು ಆತನೇ ಹೇಳಿ 
— “ಶ್ರೀ ಕರ್ಣಾಟ ವಂಶ ಕಲಶಾಂಬುಧಿ ಕೌಸ್ತುಭೇನ...'' ಈತನ ಕೃತಿಗಳಲ್ಲಿ ಕೊಟ್ಟಿರುವ ಕೆಲವು 
ವಿವರಗಳಿಂದ ಈತನ ಸ್ಥಳ (ಅಹೋಬಿಲ)ದ ಅಕ್ಷಾಂಶವು ಉತ್ತರ ೧೫°೫೦" ಹಾಗೂ ರೇಖಾಂಶವು 
ಉಜ್ಜಯಿನಿಯ ಪೂರ್ವಕ್ಕೆ ೧°೪೦' (ಅ೦ದರೆ ಗ್ರೀನಿಚ್‌ನಿಂದ ಪೂರ್ವಕ್ಕೆ ೭೭°೨೫') ಎಂಬುದಾಗಿ ತಿಳಿಯುತ್ತದೆ. 
ಅಹೋಬಿಲವು ಈಗ ಆಂಧ್ರಪ್ರದೇಶಕ್ಕೆ ಸೇರಿದ್ದರೂ ನಾಲ್ಕು ಶತಮಾನಗಳ ಹಿಂದೆ ಕರ್ನಾಟಕದ ಭಾಗವಾಗಿತ್ತು 

ರಘುನಾಥರಾಜನು ಕ್ರಿಶ. ೧೫೯೭ರಲ್ಲಿ ಪ್ರಸಿದ್ಧ ಖಗೋಲ ಗ್ರಂಥವಾದ “ಆರ್ಯಭಟೀಯಂ'ಗೆ' 
ವ್ಯಾಖ್ಯಾನವನ್ನು ರಚಿಸಿದನು. ಈ ಹಿಂದೆ ಆರ್ಯಭಟೀಯಂ ಕೃತಿಗೆ ಮೊದಲನೇ ಭಾಸ್ಕರ ಮತ್ತು ಸೂರ್ಯದೆ 
ಯಜ್ಞ ರಚಿಸಿದ ವ್ಯಾಖ್ಯಾನಗಳನ್ನೂ ಮೀರಿ ಖಗೋಲಶಾಸ್ತ್ರದ ಬಹಳಷ್ಟು ಅಂಶಗಳ ಆಳವಾದ ವಿವರಗಳನ್ನು 
ನೀಡಿರುವ ರಘುನಾಥರಾಜನ ವ್ಯಾಖ್ಯಾನವು ಒಂದು ಮೌಲಪ ಪೂರ್ಣ ಕೃತಿ ಎಂದು ಪರಿಗಣಿಸಲಾಗಿದೆ. 
ಇಷ್ಟೇ ಅಲ್ಲದೆ ಇನ್ನೂ ಕೆಲವು ಖಗೋಲಗಣಿತ ಕೃತಿಗಳಿಗೂ Re ಉದಾಹರಣೆಗಳನ್ನೊಳಗೊಂಡ 


ವ್ಯಾಖ್ಯಾನಗಳನ್ನು ರಚಿಸಿದ್ದಾನೆ ಎಂದು ತಿಳಿದುಬರುತ್ತದೆ. ಅವುಗಳೆಲ್ಲ ಪ್ರಕಾಶಗೊಳ್ಳದೆ ಹಸ ಸಪತಿಗಳಾಗಿಲ ು 
ಉಳಿದಿವೆ. 


ಭಾಸ್ಕರ, ತಿಮ್ಮರಸ ಮತ್ತು ಬಾಲವೈದ್ಯದ ಚೆಲುವ 


ಸುಮಾರು ಕ್ರಿ ಶ್ರ ೧೬೫೦ರಲ್ಲಿ ಭಾಸ್ಕರ 8 ಕರ್ನಾಟಕದ ಗಣಿತಜ್ಞನು “ಬೇಹಾರ ಗಣಿತ” ಎಂ 
ಕೃತಿಯನ್ನು ರಚಿಸಿದನು. ಈತನಿಗೆ ಬಾಚಿರಾಜ ಎಂಬ ಹೆಸರೂ ಇತ್ತು 


ತಿಮ್ಮರಸ ಎಂಬ ಗಣಿತಜ್ಞನು “ಕ್ಷೇತ್ರ ಗಣಿತ” ಎಂಬ ಕೃತಿಯನ್ನು ಕನ್ನಡದ ಪದ್ಯರೂಪದಲ್ಲಿ ರಚಿಸಿದ್ದಾನೆ. 
ಇದರಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳೂ ಹಾಗೂ ಉದಾಹರಣೆಗಳೂ ಇವೆ. . ಸಂದರ್ಭೊಚಿತವಾಗಿ 
ರೇಖಾಗಣಿತದ ಚಿ ತ್ರಗಳನ್ನೂ ನೀಡಲಾಗಿದೆ. ಈ ಕೃತಿಯ ಮಟ್ಟವನ್ನೂ ಸ್ವರೂಪವನ್ನೂ ಈ ಕೆಳ 
ಕೆಲವು ಪದ್ಯಗಳಿಂದ ತಿಳಿಯಬಹುದು 


(1) ಇದ್ದೆಸೆಯ ಭುಜವು ಸಮವಿರೆ । 
ಮಧ್ಯವತಾನೆಳೆದು ವುಳಿದ ಭುಜೆಯೊಂದನು ಮ 
ತ್ರರ್ಧಿಸಿ ಗುಣಯಿಸೆ ಕಂಭಂ । 
ನಿರ್ಧರದಿಂದದುವೆ ದೀರ್ಥ ತ್ರಿಭುಜೆಗೆ ಬರ್ಕುಂ ॥ 


(15006165 triangle) ಕ್ಷೇತ್ರಫಲ. 3 ಮಧ್ಯರೇಖೆ. ೩ ತಳ 


(11) ಮೊರದಂದವಿರ್ದ- ಭೂಮಿಯ ನೆರೆ ನೀಳವ ಹಿಂದು ಮುಂದನಳೆದರ್ಧಿಸುತಂ 
ಮೊರದಗಲದಿಂದ ಮಿರಿಯಲು ಮೊರನುರ್ವಿಗೆ ಕಂಭವೆಂದ ಗಣಕ ಸುಜಾಣ ॥ 


ಒಂದು ಚತುರ್ಭುಜದಲ್ಲಿ ಒ೦ದು ಜೊತೆ ಎದುರು-ಬದರು ಬಾಹುಗಳು ಸಮಾನಾಂತರದಲ್ಲಿ (ಪ್ಯಾರಲಲ್‌) 
ದ್ದರೆ ಅಂತಹ ಚತುರ್ಭಜವನ್ನು “ತ್ರಾಪಿಜ್ಯ” ಎನ್ನುತ್ತೇವೆ. ಇದನ್ನು ಪ್ರಾಚೀನರು “ಶೂರ್ಪ” (ಮೊರ) 
೦ದು ಕರೆಯುತ್ತಿದ್ದರು. ಮೇಲಿನ ಪದ್ಯದ ತಾತ್ಪರ್ಯ : 
ಮೊರದ ಆಕಾರದ ೧ 
ಭೂಮಿಯ ಕ್ಷೇತ್ರಫಲ ೨ 


ಬಾಲವೈದ್ಯದ ಚೆಲುವ ಎಂಬಾತ ಸುಮಾರು ಕ್ರಿಶ. ೧೭೭೫ರಲ್ಲಿ ಕನ್ನಡದಲ್ಲಿ “ಲೀಲಾವತಿ” ಎಂಬ 
್ಗ ಶಿತಕೃತಿಯನ್ನು ರಚಿಸಿದ. ಇದು ಭಾಸ್ಕರಾಚಾರ್ಯ ಸಂಸ್ಕೃತ ಗಂಥ *“ಲೀಲಾವತಿ''ಯ ಅನುವಾದವಾಗಿರದೆ 
೦ದು ಸ್ವತಂತ್ರ ಕೃತಿಯಾಗಿದೆ. 

ಸಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಬಸ 

' ಮೈಸೂರಿನಲ್ಲಿರುವ "ಜಗನ್ಮೋಹನ ಚಿತ್ರಶಾಲೆ'ಯಲ್ಲಿ ಕೊನೆಯ ಮಾಳಿಗೆಯ ಕೊನೆಯ ಪ್ರದರ್ಶನ 
ಸೊಠಡಿಯಲ್ಲಿ ಸುಮಾರು ನೂರು ಚತುರಂಗ (ಚೆಸ್‌) ಆಟದ ಫಲಕಾಕಾರದ ಬಿತ್ತಿಚಿತ್ರಗಳನ್ನು ಬೇರೆ ಬೇರೆ 
ವರ್ಣಗಳಲ್ಲಿ ಬರೆಯಲಾಗಿದೆ. ಇವುಗಳ ರಚನೆ ಮೈಸೂರಿನ ಒಡೆಯರ್‌ ವಂಶದ ಮುಮ್ಮಡಿ ಕೃಷ್ಣರಾಜ 
ನಡೆಯರ್‌ ಅವರ ಕಾಲದಲ್ಲಾಯಿತು ಎಂದು ಹೇಳುತ್ತಾರೆ. ಅನೇಕ ಶಾಸ್ತ್ರಗಳಲ್ಲಿ ಮತ್ತು ಕಲೆಗಳಲ್ಲಿ ಪರಿಣತಿಯನ್ನು 
ಹೊಂದಿದ್ದ ಮಹಾರಾಜರು ಕ್ರಿಶ. ೧೮೫೮ರಲ್ಲಿ ಅವರಿಂದಲೇ ರಚಿತವಾದ “ಚತುರಂಗ ಸಾರಸರ್ವಸ್ಥ' 
೦ಬ ಕೃತಿಯನ್ನು ಆರು ಭಾಷೆಗಳಲ್ಲಿ ಪ್ರಕಟಿಸಿದರಂತೆ. ಈ ಕೃತಿಯಲ್ಲಿ ಹಾಗೂ ಕಲಾಶಾಲೆಯ ಬಿತ್ತಿಚಿತ್ರಗಳಲ್ಲಿ 
ತುರಂಗ ಆಟದಲ್ಲಿ ಅಶ್ವದ ಗತಿಯನ್ನು ಅನುಸರಿಸಿ ಚೌಕಾಕಾರದ ಮನೆಗಳಲ್ಲಿ ಅಂಕಿಗಳನ್ನು ಬರೆಯಲಾಗಿದೆ. 
ಒಂದು ಬೃಹತ್‌ ಚತುರಂಗಾಕೃತಿಯ ಫಲಕದಲ್ಲಿ ೧೪೪ ಚಚ್ಚೌಕ ಮನೆಗಳ ಪೈಕಿ ೧೦೮ ಮನೆಗಳಲ್ಲಿ 
ನ್ನಡ ಲಿಪಿಯ ಅಂಕಿಗಳನ್ನು “ಲಿ೦ಗಾಕಾರದಲ್ಲಿ' ತುಂಬಿಸಿದ ಚಿತ್ರವನ್ನು ಅಲ್ಲಿ ತೋರಿಸಲಾಗಿದೆ. ಅಂತೆಯೇ 
ಇನ್ನೊಂದು ೧೨ ೩ ೧೨ ಮನೆಗಳ ಚತುರಂಗ ಫಲಕವನ್ನು ತೋರಿಸಲಾಗಿದೆ. 


x ಸಮಾನಾಂತರ ಬಾಹುಗಳ ಮೊತ್ತ x ಅವುಗಳ ಅಂತರ 


py 


ಅಂದರೆ, 
ಸಮ ದ್ವಿಬಾಹು ತ್ರಿಭುಜದ ೧ 
{ 
| 
| 
| 
| 


ಡಿ 
೨೩೮೮, ಜ್ಞಾನದೀಪ, ೧೩ನೇ ಮೈನ್‌, ಎ ಬ್ಲಾಕ್‌, ರಾಜಾಜಿನಗರ ೨ನೇ ಹಂತ, ಬೆಂಗಳೂರು ೫೬೦ ೦೧೦ 


ಪೂರ್ವಾಗ್ರಹ ಪೀಡಿತವಾಗದ ಪುಸ್ತಿಕೆ 


ಪ್ರೀತಿಯ ಹರಿಹರಪ್ರಿಯ ಅವರಿಗೆ ವಂದನೆಗಳು. 
ಬಹಳ ವರ್ಷಗಳ ನಂತರ ನಿಮ್ಮ ಭೇಟಿಯಾಯಿತು. ಓದು ಬರಹ ಬಲ್ಲವರ ಪುಸ್ತಿಕೆ “ಪ್ರಜಾಸಾಹಿತ್ಯ'ದ 
ಬಗ್ಗೆ ಕೇಳಿದ್ದೆ. ನಿಮ್ಮಿಂದ ಕಳೆದ ವರ್ಷದ ಸಂಚಿಕೆಗಳನ್ನು ಪಡೆದು ಓದಿದೆ. ನಿರ್ಭಿಡೆಯ ನೇರಮಾತಿನ 
ಮಾಹಿತಿ ತುಂಬಿದ ಸಾಹಿತ್ಯ ಮನನೀಯವಾಗಿದೆ. ಕನ್ನಡದಲ್ಲಿ ಇಂಥದೊಂದು ವಿಚಾರ ಮಂಥನದ 
'ಪುಸಿಕೆ ಪೂರ್ವಾಗಹ ಪೀಡಿತವಾಗದೆ ಪ್ರಕಟವಾಗುತ್ತಿರುವುದು ಹೆಮ್ಮೆಯ ವಿಷಯ. 

::: ಮಹಿಳಾ ಸಾಹಿತ್ಯ, ಅಧ್ಯಯನ, ವಿಚಾರ ಹಾಗೂ ಸಮಸ್ಯೆಗಳನ್ನು ಇದೇ ರೀತಿ ಒರೆಗಲ್ಲಿಗೆ 
| ಹಚ್ಚುವ ಮೂಲಕ ಪತ್ರಿಕೆ ಇನ್ನೂ ಹೊಸ ಆಯಾಮ ಪಡೆಯಲೆಂದು ಆಶಿಸುತ್ತೇನೆ. ಚಂದಾದಾರಳಾದುದು 


ನನಗೆ ತುಂಬಾ ಖುಷಿ ತಂದಿದೆ. 
ಇಂತಿ ನಿಮ್ಮ 
ವೈ.ಎಸ್‌. ಜ್ಯೋತಿ ಶಶಿಕುಮಾರ್‌ 


1 ೧೧೫/೧೦, ಶರಧಿ, ೧೫ನೇ ಕ್ರಾಸ್‌, ವೈಯಾಲಿಕಾವಲ್‌, ಬೆಂಗಳೂರು ೫೬೦ ೦೦೪ 


| ಆಫ $ ೨೫ 


ದ 


ಭಾಷಾಂತರದ ಅವಾಂತರಗಳು 


ಈರಪ್ಪ ಎ೦. ಕ೦ಬಳ 


ಮನುಷ್ಯನನ್ನು "ಮಾತನಾಡುವ ಪ್ರಾಣಿ' ಎಂತಲೂ ಗುರುತಿಸುತ್ತಾರೆ. ಒಂದು ಅರ್ಥದಲ್ಲಿ ಭಾಷೆ ಎನ್ನುವದ 
ಮನುಷ್ಯ ರೂಢಿಸಿಕೊಂಡ ಬೌದ್ಧಿಕ ಕಸರತ್ತೂ ಹೌದು. ಹಾಗೆ, ಪರಸ್ಪ ಸ್ಪರ ಮಾತನಾಡುವದನ್ನು ಕಲಿತಿದ್ದರಿಂದಲೆ 
ಬಹುಶಃ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನ ವಾಗಿ ನಿಂತನೆನ್ನ! ಬಹುದು. ಭಾಷೆಗೆ ನುಡಿ, ಜ್ಞ ಸ. ವಚಃ 
ಪ್ರಮಾಣ ಎಂಜೆಲ್ಲಾ ವಿಶೇಷ ಅರ್ಥಗಳನ್ನು. ಆರೋಪ ಸಮಾಜಜೀವಿಯಾಗಿ ಮನುಷ್ಯ ಬೆಳೆಯು: 
ಬಂದ ಹಾಗೆಯೇ ಭಾಷೆಯ ಆವಿಷ್ಕಾರ, ಅದರ ಬೆಳವಣಿಗೆಗೆ ಅದ್ಭುತವಾದ ಚರಿತ್ರೆಯೂ ಇದೆ. 


ಪಂಚದಲ್ಲಿ ಮೂರು ಸಾವಿರ REE ಎಂಬುದೊಂದು pr ಅವುಗಳಲ್ಲಿ ಬಹುತ 
ಜಾ ತಮ್ಮದೇ ಆದ ಲಿಪಿ ಹೊಂದಿರದೆ ಇರಬಹುದು. ಆದರೆ ಆಡುಮಾತಿನ ಮೂಲಕ ಒಂದ 
ಜನಾಂಗದ ಜೀವನ ವ್ಯಾಪಾರದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತ ಬಂದಿರುವುದನ್ನು ನಾನು 
ಭಾಷಾ ವಿಜ್ಞಾನಿಗಳ ಪ್ರ ಪಕಾರ ಜನಸ 'ಮುದಾಯದಲ್ಲಿ ಬಳಕೆಯಲ್ಲಿರುವ. ಭಾಷೆ "ಜೀವಂತ ಭಾಷೆ' ಎಂದೂ 
ಒಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದು ಈಗ ಜನಬಳಕೆಯಲ್ಲಿ ಇಲ್ಲದ ಭಾಷೆಯನ್ನು: "ಮೃತ ಭಾಷೆ' ಎಂದು 
ಗುರುತಿಸುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲೀಷುಗಳಂಥ ಭಾಷೆಗಳನ್ನು ಜೀವಂತ ಹ 
ಬಗೆಯಬಹುದಾದರೆ; ಸಂಸ್ಕೃತ, ಗ್ರೀಕ್‌, ಲ್ಯಾಟಿನ್‌ಗಳಂಥ ಭಾಷೆಗಳನ್ನು ಮೃತಭಾಷೆಗಳಾಗಿ ಪರಿಗಣಿಸಬಹುದು 
ಹರಿಯುವ ಹೊಳೆಯಂತೆ ನಿತ್ಯ ನಿರಂತರ ಬದಲಾಗುತ್ತ, ಬೆಳೆಯುತ್ತ ಹೋಗುವದೇ ಜೀವಂತ ಭಾಷೆ 
ಲಕ್ಷಣ. ಕಾಲಕ್ರಮೇಣ, ಕೆಲವು ಹಾಡು ಬೇರೆಬೇರೆ ಕಾರಣಕ್ಕೆ ಕಣ್ಣರೆಯಾಗುತ್ತಿರುವುದು ಬೇರೆ ಮಾತು 
ಒಟ್ಟಾರೆ ಪ್ರಪಂಚದ ಯಾವುದೇ ಮಾನವ ಜನಾಂಗ ಭಾಷೆಯಿಲ್ಲದೆ" ಬದುಕಲಾರದು ಎಂದಾಯಿತು. 


ನಾಗರಿಕತೆ ಬೆಳೆದಂತೆಲ್ಲ, ಮನುಷ್ಯ ತನ್ನ ಜನಾಂಗ, ತಾನು ನೆಲೆ ನಿಂತ ಊರಿಗಷ್ಟೇ ಸೀಮಿತವಾಗದೆ 
ತನ್ನ ವ್ಯವಹಾರ ಮತ್ತು ಅನುಭವ ಪ್ರಪಂಚವನ್ನು ಹಿಗ್ಗಿಸಿಕೊಳ್ಳುತ್ತ ಹೋಗುತ್ತಾನೆ. ಆಗ, ಬೇರೆ ಭಾಷೆಗಳನು 
ಆಡುವ ಬೇರೆಬೇರೆ ಜನಾ೦ಗಗಳೊಂದಿಗೆ ಸಂಪರ್ಕ ಏರ್ಪಟ್ಟಾಗ "ಭಾಷಾ೦ತರ' ಅನಿವಾರ್ಯವಾಗುತ್ತದೆ 
ಭಾಷಾಂತರ ಪದ ಎರಡು ಭಾಷೆಗಳ ನಡುವಿನ ಅಂತರವನ್ನು ಸೂಚಿಸುವ ಹಾಗೆಯೇ ಆ ಎರಡೂ 
ಭಾಷೆಗಳ ನಡುವಿನ ಅಂತರವನ್ನು ಬೆಸೆಯುವ ಕೊಂಡಿಯಾಗಿಯೂ ಸಂಕೇತಿಸುತ್ತದೆ. ಒಟ್ಟಾರೆ ಇದು 
ಎರಡು ಜನಾ೦ಗಗಳ ನಡುವಿನ "ನುಡಿ ಸೇತುವೆ'ಯಾಗುವ ಅಗಾಧ ಪ್ರಕ್ರಿಯೆ ಹೊಂದಿರುವುದನ್ನು ಇಲ್ಲ 
ಗಮನಿಸಬೇಕು. 


ಭಾಷಾ೦ತರದ ಕೆಲಸವೆಂದರೆ - ಮೂಲ ಭಾಷೆಯಲ್ಲಿರುವ ವಸ್ತು-ವಿಷಯವನ್ನು ಉದ್ದಿಷ್ಟ ಭಾ 
ತರುವುದು. ಅಂದರೆ, ಭಾಷೆ ಶರೀರದಂತಿದ್ದರೆ, ವಸ್ತು ಆತ್ಮದ ಸ್ವರೂಪದಲ್ಲಿರುತ್ತದೆ. ಆತ್ಮಕ್ಕೆ ಭಂಗ ಬಾರದಂ 
ದೇಹಾಂತರ ಕಾರ್ಯ ನಡೆಸುವುದೇ ಭಾಷಾಂತರ. "ಹಾಗಾದಾಗ, ''ಭಾಷಾಂತರಕಾರನ ಜವಾಬ್ದಾರಿ 
ಎಂಥದ್ದೆಂದರೆ-ಪರಕಾಯ ಪ್ರವೇಶ ಮಾಡಿದಷ್ಟೇ ಕಷ್ಟದ ಕೆಲಸ. ಅಂದರೆ, ಭಾಷಾಂತರಕಾರನಿಗೆ ಎರಡೂ 
ಭಾಷೆಗಳ ಪರಿಣತಿ ಅತ್ಯಗತ್ಯ ಆದರೆ ಜೊತೆಗೆ, ಆಯಾ ಭಾಷೆಗಳಿಗೆ ಅಂಟಿರುವ ಜನಾಂಗೀಯ ಸಂಸ್ಥತಿ 
ಪರಿಚಯವೂ ತುಸು ಇರಬೇಕಾಗುತ್ತದೆ. ಅಂಥ ಗುರುತರವಾದ ಭಾಷಾಂತರ ಕಾರ್ಯ ಮಾಡಬೇಕ 
ಬೇರೊಂದು (ಮೂಲ) ಭಾಷೆಯಲ್ಲಿರುವ ವಸ್ತುವನ್ನು ಸರಿಯಾಗಿ ಗಹಿಸುವ ಹಾಗೂ ಹಾ. 
(ಉದ್ದಿಷ್ಟು ಭಾಷೆಗೆ ಅಭಿವ್ಯಕ್ತಿಸುವ - ಇವೆರಡೂ ಅನುವಾದ ಕಾರ್ಯದಲ್ಲಿ ಸಮರ್ಪಕವಾಗಿ ಕೆ 
ನ ಕು.ಆ ಕಾರಣಕ್ಕಾಗಿಯೇ translation is an art ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ "ಭಾಷಾಂತರ 


ಪಜಾ 


ಪ್ರಜ್ಞಾಪೂರ್ವಕ ಕಲೆ' ಎಂದು ಸಿ.ಪಿ.ಕೆ. ಯವರು ಅದಕ್ಕೆ ಇನ್ನೂ ಒತ್ತು ಕೊಟ್ಟು ಹೇಳುತ್ತಾರೆ. 


ಕನ. ಪದಕ್ಕೆ “ಅನುವಾದ' ಎ೦ಬ ಪರ್ಯಾಯ ಪದವೂ ಇದೆ. ಅನುವಾದ ಎಂದರ 
ಅನುಸರಿಸಿ ಹೇಳುವದು ಎಂದು. ಹಾಗೆಯೇ ಫಾರಸೀ ಪದ “ತರ್ಜುಮಾ', “ತರ್ಜುಮೆ ಎಂ 
ಜೊತೆಗೆ " ಕನ್ನಡಕ್ಕೆ ತರುವದು' ಎಂಬುದನ್ನು ಸೂಚಿಸುವಾಗ “ಕನ್ನಡಿಸು' ಎಂಬ ಪದವೂ ಇದೆ. ಆ 


ಹ. 


» ಗಣ್ಯಾತಿಗಣ್ಯರು ದೇಶ ವಿದೇಶ ಪ್ರವಾಸ ಕೈಗೊಂಡಾಗ ಅವರ ನೆರವಿಗೆ ದುಭಾಷಿಗಳಿರುತ್ತಾರೆ. 
'ದಿಕೆಯ ಮೇಲೆ ಗಣ್ಯರ ಭಾಷಣವನ್ನು ಸ್ಥಳೀಯ ಭಾಷೆಗೆ ತತ್‌ಕ್ಷಣದಲ್ಲಿಯೇ ಅನುವಾದಿಸಿ ಪ್ರಸ ತಪಡಿಸುವ 
ಬಿಸು: 
ಕ್ಷಮತಿ ಆ ದುಭಾಷಿಗಳಿಗಿರುತ್ತದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರನ ಮಾತುಗಳನ್ನು, 
೨ವ “ed ಒಂದೊಂದೂ ವಾಕ್ಯವನ್ನು ತದ್ದತ್ತಾಗಿ ಗಹಿಸಿ, ಹಿಂದೆಯೇ ನೆರೆದ ಸಭಿಕರಿಗೆ ಮನದಟ್ಟಾಗುವಂತೆ 
ಬುಖ ್ಯಿ ಭಾಷಣಕಾರನ ಮಾತಿನಲ್ಲಿ ಏರಿಳಿತವನ್ನೂ ಬಿಡದೆ ಅನುಸರಿಸಿ ಅದೇ ಧಾಟಿಯಲ್ಲಿ ದುಭಾಷಿಯೂ 
ಬಾತನಾಡುವ ಮೂಲಕ ನೆರೆದ ಪ್ರೇಕ್ಷಕರನ್ನು ತಟ್ಟುವ ಪರಿ ಅದ್ಭುತವಾಗಿರುತ್ತದೆ. 


“ದುಭಾಷಿ' ಎಂದ ತಕ್ಷಣ ನೆನಪಾಯಿತು. ವಿಶ್ವಕವಿ ರವೀಂದ್ರನಾಥ ಠಾಗೂರರು ಶಾಂತಿನಿಕೇತನದ 
ನಸು ಕಾಣುತ್ತಿದ್ದ ದಿನಗಳವು. ಮಲೇಷಿಯಾಕ್ಕೆ ಹೋಗಿದ್ದರೆಂದು ಕಾಣುತ್ತದೆ. ಅಲ್ಲಿ ನೆರೆದ 
ನಾ ರತೀಯರನ್ನುದ್ದೇಶಿಸಿ ರವೀಂದರು ಮಾತನಾಡಿದರು. ಕಾರ್ಯಕ್ರಮ ಮುಗಿದ. ನಂತರ ಸ್ಥಳೀಯ 
ನಾ ರತೀಯನೊಬ್ಬ ಹತ್ತಿರ ಬಂದು “ನೀವು ಅಂತರರಾಷ್ಟ್ರೀಯ ಮಟ್ಟದ ಹೊಟೇಲು ಸ್ಫಾಪಿಸುತ್ತೀರೆ೦ತಲ್ಲ” 
ು೦ದು ಕೇಳಿದನಂತೆ. “ಅರೆ, ನಾನೆಲ್ಲಿ ಹಾಗೆ ಹೇಳಿದೆ...? ಎಂದು ರವೀಂದ್ರರಿಗೆ ಅಚ್ಚರಿಯಾಗಿತ್ತು. 
'ಶಾಂತಿನಿಕೇತನ' ಎಂಬ ಸಂಸ್ಥೆ ಕಟ್ಟುವ ಉದ್ದೇಶ ತಮಗಿರುವುದನ್ನು ಕವಿ ಅಂದಿನ "ಭಾಷಣದಲ್ಲಿ 
ಪ್ರಸ್ತಾಪಿಸಿದ್ದರು. ಅಲ್ಲಿ ದೇಶ ವಿದೇಶ ವಿದ್ಯಾರ್ಥಿಗಳು ಬಂದು ತಂಗಿದ್ದು, ತಮ್ಮ ಓದನು ಪೂರೈಸಿಕೊಳ್ಳಬಹುದು 
ದೂ ಹೇಳಿ, ಅದಕ್ಕಾಗಿ ಜಾರಿತೀಯರಿಂದ ಉದಾರ ನೆರವನ್ನೂ ಕೋರಿದ್ದರು. "ಅವಸರದಲ್ಲಿ ದುಭಾಷಿ 
೨ದೇನೆಂದು ಗ್ರಹಿಸಿದ್ದನೋ ಸಂಸ್ಥೆಗೆ ಹೊಟೇಲು ಎಂದು ಹೇಳಿ "ಅಚಾತುರ್ಯ ಎಸಗಿದ್ದ. 


ಕನ್ನಡದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಭಾಷಾಂತರ ಹ ೧೯ನೇ ಶತಮಾನದ 
ೂ ka” ಭಾಗದಲ್ಲಿ ಬಸವಪ್ಪ ಶಾಸಿಗಳು ಸಂಸ್ಕತ ಮೂಲದಿಂದ ಕಾಳಿದಾಸನ "ಅಭಿಜ್ಞಾನ ಶಾಕು೦ತಲ'ವನ್ನು 
ಕರ್ನಾಟಕ ಶಾಕುಂತಲ' ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತಂದರು. ಹಾಗೆಯೇ ಶೇಕ್ಸ್‌ಪಿಯರನ ರೋಮಿಯೊ 
ಜೂಲಿಯಟ್‌ "ರಾಮವರ್ಮ ಲೀಲಾವತಿ' ಸರಿತಾ ಓಥೆಲೊ "ಶೂರಸೆ ನ ಚರಿತ್ರೆ' ಎಂದೂ ಕನ್ನಡ 
ಾಯಮಾನಕ್ಕೆ ಒಗ್ಗುವಂತೆ ರೂಪಾ೦ತರಗೊಳಿಸಿದ್ದರು. ಹದಿನಾಲ್ಕು ಸಾಲಿನ ಪದ್ಯ ಸಾನೆಟ್‌ ಅನ್ನು 
ನ ನಡದಲ್ಲಿ "ಸುನೀತ" ಎಂದು ಕರೆಯುವ ಮೂಲಕ ನವೋದಯ ಕಾಲದ ಕವಿಗಳು ಕನ್ನ ಡೀಕರಿಸಿದ್ದರು. 
ತದ ಬಾಣನ “"ಕಾದಂಬರಿ' ಯನ್ನು ಗಂಗಾಧರ ಮಡಿವಾಳೇಶ್ವರ ತುರಮರಿಯವರು "ಬಾಣ 
ದಂಬರಿ'ಎಂಬ ಹೆಸರಿನಲ್ಲಿ ತಂದದ್ದು ಮಾ ಕೃತಿಯಷ್ಟೇ ಸೊಗಸಾಗಿ ಬಂದಿದೆ. ನಂತರದಲ್ಲಿ ಅಹೋಬಲ 
೦ಕರ ಅವರು ನೇರವಾಗಿ : ಬಂಗಾಳಿಯಿಂದ “ರವೀಂದ್ರರ ಕಥಾಮಂ೦ಜರಿ'ಯನ್ನು ಕನ್ನ! ಡಕ್ಕೆ ತಂದದ್ದನ್ನೂ 
ಲ್ಲಿ ಹೆಸರಿಸಬಹುದು. ಮುಂದೆ ಜೀನ್‌ ಅಸ್ಟಿನ್‌ರ "ಪ್ರೆ ೯ಡ್‌ ಅಂಡ್‌ ಪ್ರಿಜಿಡಿಸ್‌' ಕೃತಿಯನ್ನು ಅಿನುವಾದಿಸಿದೆ. 
.ಜ.ಗೌ.ರ ಹಮ್ಮು-ಬಿಮ್ಮು ಎಚ್‌.ಎಲ್‌. ನಾಗೇಗೌಡರ “ಪ್ರವಾಸಿ ಕಂಡ ಇಂಡಿಯಾ' "ಕೃತಿಗಳು ಕನ್ನಡ 
ರಾಶ ಂತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳು. 


ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರವಾಗಿ ವಿವರಿಸುವದಲ್ಲ. 
) ತರ ಕಾರ್ಯದಲ್ಲಿ ನಡುಗುವ ಎಡರು ತೊಡರುಗಳು; ವಸ ರದ ಅವಾಂತರಗಳನ್ನು ಕುರಿತು 
ಖಾತನಾಡುವದಪ್ಪೇ ಆಗಿದೆ. . ನಮ್ಮ ಮುಂದೆ ಬೃಹತ್ತಾಗಿ ಬೆಳೆದು ನಿಂತ ಇಂಗ್ಲೀಷ ಭಾಷೆ ಇದೆ. 
ಶತಿಯೊಂದಕ್ಕೂ ಅದಕ್ಕೆ ಶರಣು ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಏರ್ಪಟ್ಟಿದೆ. ಹೀಗಿದ್ದಾಗ 
೦ಗ್ಲೀಷಿನಲ್ಲಿರುವುದನ್ನು "ಮಾತ ೈಭಾಷೆಗೆ ತರುವ ಜವಾಬ್ದಾರಿ ನಮ್ಮ ಮುಂದಿದೆ. ಇಂಗ್ಲೀಷಿನಲ್ಲಿ ಪದಗಳನ್ನು 
ಯಿನ್‌ ಮಾಡುವುದು' ನೀಡೆ ಹೇಳುತ್ತಾರೆ. ಅಂದರೆ ನಾಣ್ಯಗಳನ್ನು ಠಂಕಶಾಲೆಯಲ್ಲಿ : ಎರಕ ಹೊಯ್ಯುವದು 
ಎಂದು ಹೇಳುವ ಅರ್ಥದಲ್ಲಿ ಅದನ್ನೇ “ಠಂಕಿಸುವುದು' ಎಂದು ಹೇಳಬಹುದು. ಪೀತಿಸು, ಪತ್ರಿಸು 
೦ದು ಹೇಳುವ ತೆರದಲ್ಲಿಯೇ ಕನ್ನಡಿಸುವ ಪರಿ. ಹಾಗೆಂದುಕೊಂಡು ಕೂರು ಎನು ವುದಕ್ಕೆ "ಕುರ್ಚಿಸು' 
ದು ಹೇಳಿದರೆ ಅತಿರೇಕವಾದೀತು. ಬೇಡ. 

ಹಾಗೆ ನೋಡಿದರೆ ಮೂಲ ಭಾಷೆಯ ಪದಗಳಿಗೆ ಸಂವಾದಿಯಾಗಿ ದೇಶೀ ಪದಗಳನ್ನು ಠಂಕಿಸಿದ 
| ದ್ದಗರ ಕಾವ'ದ ಆ೦ಡಯ್ಯನಿಗೆ ಮೊದಲು ಸಲ್ಲಬೇಕು. ಮುಂದೆ, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ 
ದಾಗ “ಕನ್ನ! ಡವಕ್ಕಿ' ಎಂಬ ಕಾವ್ಯನಾಮದ ತಿರುಮಲೆ ತಾತಾಚಾರ್ಯ ಶರ್ಮರು ಇಂಗ್ಲೀಷಿನ ರೌಂಡ್‌ 
ಬಲ ಕಾನ್ಫರನ್ಸ್‌ಗೆ "ದುಂಡು ಮೇಜಿನ ಪರಿಷತ್ತು' ಎಂದೂ; ಸಾರ್ವಜನಿಕ ತಿಳಿವಳಿಕೆಗಾಗಿ ಸರ್ಕಾರ 
ಡಿಸುವ' ಅಧಿಕೃತ ಪತ್ರ ವೈಟ್‌ ಪೇಪರ್‌ಗೆ “ಶ್ವೇತಪತ್ರ' ಎಂದೂ ವಿಷಯ ಅತಿಮಹ ಚ 
ಧಿವೇಶನದಲ್ಲಿಲ್ಲದಾ ಆ ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸುವ ಆರ್ಡಿನನ್ಸ್‌ಗೆ "ಸುಗ್ಗೀವಾಜ್ಞೆ' 


ಳು 9 ೨೭ 


ಎಂದೂ ಕನ್ನಡಿಸಿದ್ದನ್ನು ಇಲ್ಲಿ ಗಮನಿಸಬೇಕು. ಇದು ಮಾತೃಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೇ 
ತದ್ದತ್ತಾಗಿ ಜೋಡಿಸಿ,  ಅರ್ಥವೃತ್ಯಾಸವಾಗದಂತೆ ರೂಪಿಸಿಕೊಂಡ "ನೇರ ಅನುವಾದ. ಆ ಪದಗಳೂ ಅಷೆ 
ಜನಪ್ರಿಯಗೊಂಡು ಚಾಲ್ತಿಯಲ್ಲಿ ಬಂದುಬಿಟ್ಟವು. ಅಷ್ಟೇ ಅಲ್ಲ, ಆಲ್‌ ಇಂಡಿಯಾ ರೇಡಿಯೋ ಶುರುವಾದ 
ಹೊಸದರಲ್ಲಿ ಮೈಸೂರಿಗೆ ಮೊದಲ ಪ್ರಸಾರ ಕೇಂದ್ರ ಬಂತು. ಆ ಸ೦ದರ್ಭದಲ್ಲಿ ಗೋಪಾಲಸ್ತಾಮಿ 
ಅಯ್ಯಂಗಾರ ತ ಇದ್ದರು. ಅವರ ಸೌ ರಾಳ್ಲಪಲ್ಲಿ ಅನಂತಕೃಷ್ಣಶರ್ಮ ಇದ್ದರು. ರೇಡಿಯೊ ಗೆ 
ಪರ್ಯಾಯವಾಗಿ ಆಕಾಶವಾಣಿ' ಎಂಬ ಪದವನ್ನು ಇತ್ತವರು. ಅದೇ ಪದ ದೇಶದುದ್ದಗಲಕ್ಕೂ ಚಾಲ್ತಿಯಲ್ಲಿ 
ಬ೦ದು ಈಗಲೂ ಬಳಕೆಯಲ್ಲಿದೆ. ಇದು ನಮ್ಮ “ಹೆಗ್ಗಳಿಕೆಯಲ್ಲವೆ? 

ಹಾಗೆ ಪದಶಃ ಅನುವಾದ ಮಾಡುವಲ್ಲಿಯೂ ತುಸು ಎಚ್ಚರಿಕೆ ವಹಿಸಬೇಕಾದ ಸಂದರ್ಭಗಳೂ 
ಇರುತ್ತವೆ. ಉದಾಹರಣೆಗೆ ಇಂಗ್ಲೀಷಿನ ಕ್ರೀಮಿಲೇಯರ್‌ಗೆ ಸೀದಾ ಸಾದಾ “ಕೆನೆಪದರ ಅನು ್ನವುದೇನೊ 
ಸರಿ. "ಹಾಗೆಯೇ ಗ್ರಾಸ್‌ರೂಟ್‌ಗೆ “ಹುಲ್ಲು ಬೇರು' ಅಂದರೆ ಆಗುತ್ತದೆಯೇ? ಆಗ ಮೂಖ ದ 
“ತಲಸ್ಪರ್ಶಿ” ಎಂಬ ಪರ್ಯಾಯ ಪದ ಹುಡುಕಬೇಕಾಗುತ್ತದೆ. ಅಂದರೆ ಸಮಾಜದ ತಳಮಟ್ಟದ - ಗ್ರಾಮಾಂತರ 
ಪ್ರದೇಶದ ಕೃಷಿಕ ವಗ್ಗ ಯಾ ಮತದಾರರನ್ನು ಅದು ಧ್ವನಿಸುತ್ತದೆ. ಕಾಲಿಗೆ ತೊಡಿಸುವ ಸಾಕ್ಸ್‌ 
ಸಾಲುಚೀಲ ಸರಿಹೋಯಿತು. ಅದನ್ನೇ ಕೈಗೆ ತೊಡಿಸುವ ಗ್ಲೌವ್ಸ್‌ಗೆ "ಕೈಚೀಲ' ಎಂದು ಬಿಟ್ಟರೆ ಅಭಾಸವಾಗಿ 
ಬಿಡುತ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಕಾಲುಚೀಲಕ್ಕೆ ಕುಲುಕುಪ್ಪಸ' ಎಂದೂ ಬಾಯ್ತುಂಬ ಕರೆಯ 
ವಾಡಿಕೆಯಿದೆ ಗೊತ್ತೆ? ಅದೇ ರೀತಿ ಬೆಳಗಿನ TE ಸೇವೆಯನ್ನು ಉತ್ತರ ಕರ್ನಾಟಕದ ಬಹುತೆ 
ಕಡೆ ನಾಷ್ಟಾ ಎಂದೂ, ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾರಿ ಎಂದೂ ಕರೆದರೆ; ಹಳೇ ಮೈಸೂರು ಕಡೆ ತಿಂ8ಿ 
ಎಂದು ಕರೆಯುತ್ತಾರೆ. ಆದರೆ, ಉತ್ತರ ಕರ್ನಾಟಕದ ಕಡೆಗೆ ತಿಂಡಿ ಎಂದರೆ ತೀಟೆ ಎಂಬ ಅರ್ಥದಲ್ಲಿ 
ಬಳಸುವ ರೂಢಿಯಿದೆ. ಅದೇ ರೀತಿ ಹಿಂದಿ ಭಾಷೆಯಲ್ಲಿ ಬ್ರೇಕ್‌ಫಾಸ್ಟನ್ನು "ಜಲಪಾನ'ವೆ೦ದೂ ಕರೆಯುತ್ತಾರಂತೆ 
ಮಲಬದ್ಧತೆಯಿದ್ದವರಿಗೆ ವೈದ್ಯರು ಬೆಳಗೆದ್ದ ಕೂಡಲೇ ಯಥೇಷ್ಟವಾಗಿ ನೀರು ಸೇವನೆಯ ಸಲಹೆ ಕೊಟ್ಟಿರುವುದು 
ಅದಕ್ಕೇ ಇರಬೇಕು. 


ಹಾಗೆಯೇ ಹಳೆ ಮೈಸೂರು ಕಡೆ “ಗೆಂಡೆ' ಎಂದರೆ ಲ್ವ, ದಪ್ಪನೆಯ ಬೆಪ್ಪ ಠೊಣಪ ಎಂಬರ್ಥದಲ್ಲಿ 
ಬಳಸಿದರೆ, ಉತ್ತರ ಕರ್ನಾಟಕದ ಕಡೆಗೆ ಗೆಂಡೆ ಪುರುಷ ಜನನೇಂದ್ರಿಯವನ್ನೂ ಸೂಚಿಸುತ್ತದೆ. ಅದೇ 
ರೀತಿ ಹಳೆ ಮೈಸೂರು ಕಡೆ "ಹೆಂಗಸು' ಎಂದರೆ ಹೆಣ್ಣು ಮಗಳು ಎಂಬರ್ಥದಲ್ಲಷ್ಟೇ ಪರಿಭಾವಿಸಿದರೆ. 
ಉತ್ತರ ಕರ್ನಾಟಕದ ಕಡೆ “ಇಟ್ಟುಕೊ೦ಡವಳು' ಎಂಬಂಥ ವಿಶೇಷ ಅರ್ಥವನ್ನೂ ಧ್ವನಿಸುತ್ತದೆ. ಧಾರವಾಡ 
ಜಿಲ್ಲೆಯಲ್ಲಿ ಬೆಳಕಿಂಡಿಗೆ "ಭಗವಂತಿ' ಎಂದು ಕರೆದರೆ; ಆಲಿಕೆಗೆ ಮೈಸೂರು ಕಡೆಗೆ “ಬುದ್ಧಿವಂ ತ್ರ' 
ಎಂದೂ ಹೇಳುತ್ತಾರೆ. ನೀರಿನ ಒರತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ “ತಲಪರಿಗೆ” ಎಂದೂ 
ಕರೆಯುವದುಂಟು. "ಹೀಗೆ ಪಟ್ಟಿ ಮಾಡುತ್ತ ಹೋದರೆ ಭಾಷಿಕ ಸ ಸ್ವಾರಸ್ಯಗಳನ್ನು ಸ "ಸಾವಿರಾರು ಹೆಕ್ಕಬಕ ಹುದು. 


ಜೀವಂತ ಭಾಷೆಯ ಗುಣ-ಲಕ್ಷಣವೆಂದರೆ ಕಾಲಾಂತರದಲ್ಲಿ ಕೆಲವು ಪದಗಳು ಚಾಲ್ತಿ ಕಳೆದುಕೊಂಡರೆ 
ಹೊಸಹೊಸ ಪದಗಳನ್ನು ಸೇರಿಸಿಕೊಳ್ಳುವದೂ ಉಂಟು. ಇತ್ತೀಚೆಗೆ ಜಪಾನಿನ "ಸುನಾಮಿ' ಪದ ಇಂಗ್ಲೀಷಿನ 
ಆಕ್ಸ್‌ಫರ್ಡ್‌ ಪದಕೋಶಕ್ಕೆ ಸೇರ್ಪಡೆಯಾದುದನ್ನು ಗಮನಿಸ ಬೇಕು. ಹೊಸಹೊಸ ಆವಿಷ್ಕಾರ ದಂತೆ 
ಅವ್ರ ಪ್ರಾದೇಶಿಕ ಭಾಷೆಗೂ ರೂಢಿಯಲ್ಲಿ ಜರಾಸ ಬುಟ್ಟು ಬೋರ್‌ವೆಲ್‌ ತೆಗೆದುಕೊಳ್ಳಿರಿ. ೦ಥ 
ಭಾಷೆಯಲ್ಲಿ "ಕೊಳವೆ ಬಾವಿ' ಎಂದು ಬರೆಯಲಾಯಿತು. ನೆಲ ಕೊರೆಯುವ ಮೂಲ ತೆಗೆದ 
ಬಾವಿಯಾದುದರಿಂದಾಗಿ ಕೆಲವು ಕಡೆ “ಕೊರೆಬಾವಿ' ಎಂದೂ ಕರೆಯಲಾಯಿತು. ಆದರೆ ಆಡು ಮಾತಿನಲ್ಲಿ 
ರಿಗ್‌ ಆಯಿತು, ಜಗ್‌ ಆಯಿತು ಬರೀ "ಬೋರ್‌' ಆಯಿತು. ಊರಿಗೆ ಬಂದಾಕೆ ನೀರಿಗೆ ಬಾರದಿರುತ್ತಾಳೆಯ 
- ಎಂಬ ಹಳೆಯ ಗಾದೆಯನ್ನು ಈಗ ಬೋರಿಗೆ ಬಾರದಿರುತ್ತಾಳೆಯೇ ಎ೦ದು ಬದಲಿಸಬೇಕಾಯಿತು 


ನಾವಿನ್ನೂ "ದೀಪದ ಕೆಳಗೇ ಕತ್ತಲು' ಎಂದು ಬಡಬಡಿಸಿದರೆ. ವಿದ್ಯುದ್ದೀಪದ ಕೆಳಗೆ ಎಲ್ಲಿದೆ ಕತ್ತ! 
ಎಂದು ಕೇಳುವವರೂ ಉಂಟಲ್ಲವೆ? 


ಭಾಷಾ೦ತರಕಾರನಾದವನಿಗೆ ಪ್ರಾದೇಶಿಕ ಭಾಷಾ ಪ್ರಭೇದಗಳ ಬಗೆಗೂ ತಿಳಿವಳಿಕೆಯಿರಬೇಕೆಂದು 
ಆಗಲೇ ಹೇಳಿದೆನಲ್ಲವೆ? ಒಂದು ಪ ಪ್ರಸಂಗ ನೆನಪಾಗುತ್ತದೆ. ಕಚೇರಿಯಲ್ಲಿ ಕೆಲಸ ಮಾಡುವವರು ಅಗತ್ಮಬಿದ್ದಾ 
ಕ್ಯಾಜುವಲ್‌ ಲೀವ್‌. ಸಾ ಅದಕ್ಕೆ ಸಾಂದರ್ಭಿಕ ರಜೆಯೆಂದೂ ಆಕಸ್ಮಿಕ ರಜೆಯೆಂದೂ ಕರೆಯು ಹ 
ಅರ್ಧ ದಿನ, ಒಂದು ದೀನ ಹೀಗೆ ಚಿಲ್ಲರೆಯಾಗಿಯೂ ಬಳಸಿಕೊಳ್ಳಬಹುದಾದ ಆ ರಜೆಯನ್ನು “ಕಿ 


೨೮9 ಈತ 


ರಜೆ' ಎಂತಲೂ ಉತ್ತರ ಕರ್ನಾಟಕದಲ್ಲಿ ಬಳಸುವುದುಂಟು. ಯಾಕೆಂದರೆ ಅಲ್ಲಿ ಹೋಲ್‌ಸೇಲ್‌ ಟ್ರೇಡರ್ಸ್‌ಗೆ 
ಶೋಕ್‌ ವ್ಯಾಪಾರಿಗಳೆಂದೂ ರೀಟೇಲ್‌ 'ಟ್ರೀಡರ್ಸ್‌ಗೆ ಕಿರುಕುಳ ವ್ಯಾಪಾರಿಗಳೆಂತಲೂ ಕರೆಯುವ ವಾಡಿಕೆಯಿದೆ. 


ಬೆಂಗಳೂರಿನ ಕಚೇರಿಯೊಂದರಲ್ಲಿ ಹೊಸದಾಗಿ ಹಡಗ ಹುಡುಗನೊಬ್ಬ ಅರ್ಧ ದಿನ 
ಕಿರುಕುಳ ರಜೆ ಮಂಜೂರು ಮಾಡಬೇಕೆಂದು ಬರೆದುಕೊಂಡ. ಅಲ್ಲಿದ್ದ ಮೇಲಧಿಕಾರಿಯನ್ನು ಕೆಳಗಿನ 
೦ದಿ "ಕಿರುಕುಳರಾವ್‌' ಎಂದು ಹೆಸರಿಟ್ಟ ಗುಟ್ಟು ಈ ಹುಡುಗನಿಗೆ ತಿಳಿಯದು. ಕಾಗೆ ಕೂರುವುದಕ್ಕೂ 
ಟೊಂಗೆ ಮುರಿಯುವುದಕ್ಕೂ ಸರಿಯಾಯಿತು. ತನ್ನನ್ನು ಲೇವಡಿ ಮಾಡುತ್ತಾನೆಂದು ಭಾವಿಸಿದ ಆಧಾರ 
ವಿಚಾರಣೆ ಅಮಾನತ್ತುಗಳಿಗೆ ಕೈಯಿಕ್ಕಿದಾಗ, ಆ ಪ್ರಕರಣ ಭಾಷಾಂತರ ಇಲಾಖೆಗೆ ರೆಫರ್‌ ಆಯಿತು. 
“ಕಿರುಕುಳ ರಜೆ ಪದ ಬಳಸುವಲ್ಲಿ ಅಂಥ ಪ್ರಮಾದವೇನೂ ಇಲ್ಲ' ಎಂಬ ಸಮಜಾಯಿಷಿ ತಲುಪಿದ 

ಮೇಲೆ ಆ ಪ್ರಕರಣವನ್ನು ಅಷ್ಟಕ್ಕೆ 'ಕೈಬಿಡಲಾಯಿತು. 
ಸೋಶಿಯಲ್‌ ವೆಲ್‌ಫೇರ್‌ ಎಂದರೆ ಸಮಾಜ ಕಲ್ಯಾಣ ಇಲಾಖೆ. ಹಾಗೆ೦ದು ವುಮೆನ್‌ ವೆಲ್‌ಫೇರ್‌ 
ಇಲಾಖೆಯನ್ನು "ಮಹಿಳಾ ಕಲ್ಯಾಣ' ಎಂದು ಕರೆಯಲಾಗದು. "ಗಿರಿಜಾ ಕಲ್ಯಾಣವನ್ನು ನೆನಪಿಸುವಂತೆ, 
ಸೋದರ ಭಾಷಿ ತಮಿಳಿನಲ್ಲಿರುವಂತೆ ಕಲ್ಯಾಣವೆಂದರೆ "ವಿವಾಹ' ಎಂದೆ ಅರ್ಥ. ಹಾಗಾಗಿ ವುಮೆನ್‌ 
ಆ್ಯಂಡ್‌ ಬೈ ಚೈಲ್ಡ್‌ ವೆಲ್‌ಫೇರ್‌ ಇಲಾಖೆಯನ್ನು “ಡೆವಲಪ್‌ಮೆಂಟ್‌' ಎಂದು ಬದಲಿಸಬೇಕಾಯಿತು. ಇಂಗ್ಲೀಷಿನ 
ಡೃವೋರ್ಸ್‌ಗೆ ಕನ್ನಡದಲ್ಲಿ "ವಿವಾಹ ವಿಚ್ಛೇದನ' ಎ೦ದು ಬಳಸಲಾಗುತ್ತದೆ. ಸಾಂಸಾರಿಕ ಬದುಕಿನಿಂದ 
ಡಿಬಾರ್‌ ಆದವರನ್ನು ದಾ "ವಿಚ್ಛೇದಿತರು”" ಎಂದು ಕರೆಯಬಹುದೇನೋ. “ಅದನ್ನೇ ಉತ್ತರ ಕರ್ನಾಟಕದಲ್ಲಿ 
ಸೋಡಚೀಟಿ ಎಂದು ಕರೆಯುವೆ ವಾಡಿಕೆ. ಒಂದು ಅರ್ಥದಲ್ಲಿ ಅದು "ಫೋಡ್‌ ಚೀಟಿ' ಆಗಿದ್ದಿರಲೂ 
ಬಹುದು. ಹುಡುಗಾಟಕ್ಕೇನೋ ಒಂದು ಕಡೆ ಅದನ್ನು "ಘಟಸ್ಫೋಟ' ಎಂದೂ ಬರೆದಿದ್ದರು. ಪ್ರಶ್ನೆ ಪತ್ರಿಕೆ 
ಬಯಲು ಹಗರಣವನ್ನು ಪತ್ರಿಕೆಯವರು 'ಗೌಪ್ಯಸ್ಫೋಟ” ಎಂದು ಕರೆದಂತೆ. ಇಂಗ್ಲೀಷಿನಲ್ಲಿರುವ ನೆಕ್‌ಟೈಯನ್ನು 
ಕಂಡ ಲಂಗೋಟಿ, ವ್ಯಾನಿಟ ಬ್ಯಾಗನ್ನು ಜಂಭದ ಚೀಲ, ಲಿಪ್‌ಸ್ಟಿಕನ್ನು ತುಟಿರಂಗು, ಫೇಸ್‌ ಪೌಡರನ್ನು 
ಮುಖಚೂರ್ಣ ಎಂದೆಲ್ಲ ಕರೆದದ್ದುಂಟು. ಆದರೆ ಸಧ್ಯಕ್ಕೆ ಅವು ಚಾಲ್ತಿಯಲ್ಲಿ ಬರಲಿಲ್ಲ. ಆಡಳಿತ 
ಭಾಷೆಯಲ್ಲಿ ಪೊಲೀಸರನ್ನು ಆರಕ್ಷಕರೆಂದೂ, ಎಂಜಿನಿಯರನ್ನು ಅಭಿಯಂತರರೆಂದೂ, ಪ್ರಾಸಿಕ್ಕೂಟರನ್ನು 
ಅಭಿಯೋಜಕರೆಂದೂ ಕರೆಯಲಾಯಿತು. ಲೈಫ್‌ ಮೆಂಬರ್ಸನ್ನು "ಆಜೀವ ಸದಸ್ಯರೆಂದು ಹೇಳಿದರೆ 'ಅದನ್ನು 
“ಅಜೀವ ಸದಸ್ಯ'ರೆಂದು ತಪ್ಪಾಗಿ ಕರೆದಂತೆ "ಅರಕ್ಷಕರನ್ನು ಅರಕ್ಷರೆಂದರೇನು ಗತಿ? ಹಿಂದಿಯಲ್ಲಿ ಪುಲಿಸ್‌ 
ಎಂದೇ ಒಪ್ಪಿಕೊಂಡಂತೆ ಕನ್ನ! ಡದಲ್ಲಿಯೂ "ಪೋಲಿಸ್‌ ' ಎಂದೇ ಕರಯೋಣವೆಂದುಕೊಂಡರೆ ನಾಡಿನಾದ್ಯಂತ 
ಆಗಲೇ ಆರಕ್ಷಕ ಥಾಣೆಗಳೆಂದು "ಫಲಕ ಬರೆದು ಪ್ರದರ್ಶಿಸಿದ್ದರಿ೦ದಾಗಿ, ಜನಮನದಲ್ಲಿ ಆರಕ್ಷಕ ಪದವೇ 
ಈಗ ಗಟ್ಟಿಯಾಗಿಬಿಟ್ಟಿದೆ. ವಾಪಸ್ಸು ಪಡೆಯೋಣವೆಂದರೂ ಅದು ನಮ್ಮ ಕೈಯಲಿಲ್ಲ. ಜನಮನ 

ತಲುಪುವುದೆಂದರೆ - “ಭೂಮಿಗೆ ಬಿದ್ದ ಬೀಜದಂತೆ. 
ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ ಪ್ರಾದೇಶಿಕ ಭಾಷೆಗಳಿಗೆ 
ತರಬೆಕೆಂದು ಶ್ರೀ “ರಘುವೀರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿತ್ತು "ಅವರು ಹೆಚ್ಚು ತಲೆ 
ಸಿಕೊಳ್ಳದೆ, ಸೀದಾ ಸಂಸ್ಕೃತ ಶಬ್ದ ಕೋಶವನ್ನು ಮುಂದಿಟ್ಟುಕೊಂಡು ಸಂವಾದೀ ಪದಗಳನ್ನು ರೂಪಿಸಿದ್ದರ 
ಪರಿಯೊಂದನ್ನು ನೋಡಿರಿ. ರೈಲ್ವೇ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್‌ ಎಂಬ ಪದಕ್ಕೆ "ಧೂಮ ಶಕಟ 
ಅವಕ ಹಾವಳ ದಿಕಸೂಚಿ ಲೋಹ ಪಟ್ಟಿಕಾ' ಎಂದು ಇಷ್ಟುದ್ದ "ಪದವನ್ನು ರೂಪಿಸಿದ್ದರು. ಪ್ರಾಜ್ಞರ 
ಮತ್ತೊಂದು ಸಮಿತಿ ಅದನ್ನು  ಪರಿಷ್ಕರಿಸಿದಾಗ ಅದು "ಗಮನಾಗಮನ ಸೂಚಕ "ಲೋಹ ಸಂಭ” ಆಯಿತು. 
ದ್ರಾವಿಡ ಪ್ರಾಣಾಯಾಮ ಮಾಡುವುದಕ್ಕಿಂತ ಸಿಗ್ನಲ್‌ ಪದಕ್ಕೆ ಸಂವಾದಿಯಾಗಿ ತ್ಯ ಮರ' ಎಂದು 

ಕರೆದು ಕೈತೊಳೆದುಕೊಳ್ಳಬಹುದಿತ್ತಲ್ಲವೆ? 

ಭಾಷೆಗೆ ಅನೇಕ ಆಯಾಮಗಳಿರುತ್ತವೆ. ಹಾಗೆಯೆ ಅದನ್ನಾಡುವ ಜನಾಂಗದ ಸಂಸ್ಕೃತಿ, ಭೌಗೋಳಿಕ 
ಪರಿಸರದ ನಂಟೂ ಇರುತ್ತದೆಂಬುದನ್ನು ಇಲ್ಲಿ ಉಪೇಕ್ಷಿಸಲಾಗದು. ಉದಾಹರಣೆಗೆ ಇಂಗ್ಲೀಷಿನಲ್ಲಿ 
'ಹರ್ಕುಲಿಯನ್‌ ಟಾಸ್ಕ್‌ ಎಂಬ ನುಡಿಗಟ್ಟದೆ. ಅದರರ್ಥ “ಹರ್ಕ್ಯೂಲಸ್‌ ಭೂಗೋಳವನ್ನೇ ಎತ್ತಿ ಹಿಡಿದ 
ಸಾಹಸವನ್ನು ಧ್ವನಿಸುತ್ತದೆ. ಅದನ್ನು ಕನ್ನ ಡಕ್ಕೆ ತರುವಾಗ "ಭಗೀರಥ ಯತ್ನ' ಎಂದರೆ ಸೂಕ್ತವಲ್ಲಷೆ? ಶೀತ 
ಪ್ರದೇಶಗಳಲ್ಲಿ ಹೇಳುವ ವಾರ್ಮ್‌ ರಿಸೆಪ್ಶನ್‌ - "ಬೆಚ್ಚನೆಯ ಸ್ವಾಗತ' ಹಿತವಾಗಿರುತ್ತದೆ. ಅಡೇ ನಲವತ್ತೈದು 
ಡಿಗ್ರಿ ಸೆಲ್ಲಿಯಸ್‌ ಉರಿಯುವ ನಮ್ಮ "ಸುಡು ಬಿಸಿಲ ಸೀಮೆಯಲ್ಲಿ ಕೂತು "ನಿಮಗೆ ವಾರ್ಮ್‌ ರಿಸೆ ಪ್ಲನ್‌' 
ಅಂದರೆ ಯಾರಿಗೆ ತಾನೆ ಸಿಟ್ಟು ಬರುವುದಿಲ್ಲ ಹೇಳಿರಿ. ಸಂಧಿಂಗ್‌ ಈಸ್‌ ಬೆಟರ್‌ ದ್ಯಾನ್‌ "ನಥಿಂಗ್‌ - 


ಎಂಬುದೊಂದು ನಡುಗಿಟ್ಟಿದೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ “ಕುರುಡಗಣ್ಣುಗಳಲ್ಲಿ ಮೆಳ್ಳುಗಣ್ಣೇ 
ಶ್ರೇಷ್ಠ' ಎಂಬ ಗಾದೆ ಸೊಗಸಾಗಿ ಒಪ್ಪುತ್ತದಲ್ಲವೆ? 

ಬೆ೦ಗಳೂರಿನಲ್ಲಿ ಬಸವನಗುಡಿ ಎಂಬುದೊಂದು ಬಡಾವಣೆ. ಅಲ್ಲಿನ ಮುಖ್ಯರಸ್ತೆಯ ಹೆಸರು 
ಬುಲ್‌ಟೆಂಪಲ್‌ ರೋಡ್‌. ಏನಾಶ್ಚರ್ಯ? ಆ ರಸ್ತೆಯ ಆಚೆ ತುದಿಗೆ ಬಸವನಗುಡಿಯೂ' ಇದೆ, ಬಸವನೂ 
ಇದ್ದಾನೆ. ಬುಲ್‌ಟೆಂಪಲ್‌ ಅಂತಾ ಯಾಕೆ ಕರೆದರು ಎಂಬ ಜಿಜ್ಞಾಸೆ ನಡೆಸಿದರೆ ತುಸು ಹೊಳೆದೀತು. 
ವಾಸ್ತವವಾಗಿ ವೃಷಭ ಇಲ್ಲಿ ಬಸವನಾಗಿದ್ದಾನೆ. ಅಂದರೆ ನಂದಿಯ ಅವತಾರ. ಆತನನ್ನು ಇಂಗ್ಲೀಷಿನಲ್ಲಿ 
ಬುಲ್‌ (ಎತ್ತು) "ಮಾಡಿದ್ದಾರೆ. ಆತನ ದೇವಸ್ಥಾನವನ್ನು ಬುಲ್‌ ಟೆಂಪಲ್‌ ಅಂದಿದ್ದಾರೆ. ಅದೇ ರೀತಿ 
ಅಲಸೂರಿನಲ್ಲೊಂದು ಕಾರ್‌ ಸ್ಟೀಟ್‌ ಇದೆ. ವಾಸ್ತವವಾಗಿ ಅದು ತೇರಿನ ಬೀದಿ. ಅದರ ಅಂಚಿನಲ್ಲಿ 
ತೇರನ್ನು ನಿಲ್ಲಿಸಿರುವ ಶೆಡ್‌ ಇದೆ. ದೇವರು ಕೂತು ಮೆರವಣಿಗೆ ಹೊರಡುವ ತೇರು ಒಂದು ಅರ್ಥದಲ್ಲಿ 
ಕಾರು ಅಲ್ಲವ? ಸಾಂಸ್ಕೃತಿಕ ಸ್ಪರ್ಶ ಇರುವ ಊರುಗಳಲ್ಲಿ ಅದನ್ನೇ “ರಥ ಬೀದಿ' ಎಂದೂ ಹೆಸರಿಟು 
ಅದಕ್ಕೆ ವಿಶೇಷ ಗೌರವ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಇಂಗ್ಲೀಷರೇ ಇಡಿಕಿರಿದಿದ್ದ ಕಂಟೋನ್ಮೆಂಟ್‌ 
ಬೆನ್‌ಸನ್‌ ಟೌನ್‌ಗಳಲ್ಲಿ ದೇವರ ತೇರೂ ಕಾರ್‌ ಆಗದೆ ಇನ್ನೆ ೇನಾಗಲು ಸಾಧ್ಯ? 


ಹಾಗೆಯೇ, ಕ೦ಟೋನ್ಕೆಂಟಿಗೆ ಹತ್ತಿರದಲ್ಲಿಯೇ, “ಧರ್ಮರಾಜ ಕೋಯಲ್‌ ಸ್ಟೀಟ್‌' ಅಂತಾ ಇದೆ 
ಮದ್ರಾಸ್‌ ಎ೦ಜಿಯರಿಂಗ್‌ ಗ್ರೂಫ್‌ ಎಂಬ ಮಿಲಿಟರಿ ಪ್ರದೇಶಕ್ಕೆ ಲಗತ್ತಾಗಿರುವ ಇಲ್ಲಿ ಅದು ಹ್ಯಾಗೊ 
ತಮಿಳಿನ “ಕೋಯಲ್‌' ಅಂದರೆ ದೇವಸ್ಥಾನ ಹಾಗೆ ಇಂಗ್ಲಿಷು ಮತ್ತು ಕನ್ನ ಡದಲ್ಲಿ ಯಥಾವತ್ತಾಗಿಬಳಕೆ ಯಲ್ಲಿ 
ಉಳಿದಿದೆ ! 


ಕೊನೆಯಲ್ಲಿ ಇನ್ನೊದು ಪ್ರಕರಣವನ್ನು ಹೇಳಿ ಮಾತು ಮುಗಿಸುತ್ತೇನೆ. ಬೆ೦ಗಳೂರಿನ ಒಂದು 
ಜೀವನ್‌ ಬಿಮಾ ನಗರ ಎ೦ಬ ಬಡಾವಣೆಯಿದೆ. ವಾಸ್ತವವಾಗಿ ಅದನ್ನು ನಿರ್ಮಿಸಿದವರು ಎಲ್‌.ಐ.ಸಿ.ಯವರು. 
ಮೂಲತಃ ಬಂಗಾಳದ ಕೋಲ್ಕತ್ತ ಮೂಲದಿಂದ ಬಂದ ಜೀವ ವಿಮಾ ನಿಗಮವನ್ನು ಹಿಂದಿಯಲ್ಲಿ 
“ಜೀವನ್‌ ಬಿಮಾ ನಿಗಮ್‌' ಎಂದೇ ಕರೆಯುವದು ವಾಡಿಕೆ. ಹೀಗಾಗಿ ಅವರು ನಿರ್ಮಿಸಿದ್ದ ಬಡಾವಣೆಗೆ 
ಜೀವನ್‌ ಬಿಮಾ ನಗರ ಎಂದು ಹೆಸರಿಟ್ಟರು. ಆದರೆ, ನಗರ ಸಾರಿಗೆ ಸಂಸ್ಥೆಯವರು ಆ ಮಾರ್ಗದ 
ಬಸ್ಸುಗಳಿಗೆ ಹಣೆ ಫಲಕ ಬರೆಯುವಾಗ ಜೀವನ ಭೀಮಾ ನಗರವೆಂದು ಬರೆಸಿ ಪ್ರದರ್ಶಿಸಿದರು. ವಿಮಾದಿಂದ 
“ಬಿಮಾ' ಆಗಿ ಬಿಮಾದೊಳಗಿನ “ಬಿ' ಭಯಂಕರ “"ಭೀ' ರೂಪ ತಳೆದುದರ ಪ್ರಯುಕ್ತ ಜನರ ಮನಸ್ಸಿ ಲ 
"ಜೀವನ್‌ ಭೀಮಾ ನಗರ' ಎಂದೇ ನೆಲೆ ನಿಂತಿತು. ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನಾನು, ನನ್ನ 
ಪುಸ್ತಕದಲ್ಲಿ ವಿಳಾಸವನ್ನು “ಜೀವನ್‌ ಬಿಮಾ' ಎಂದು ಬರೆದಿದ್ದರೆ, ಮುದ್ರಣಾಲಯದ. ಭಾ 
ನಾನೇ ತಪ್ಪಾಗಿ ಬರೆದಿದ್ದೇನೆಂದು ಭಾವಿಸಿ “ಬಿ'ಗೆ ಕುಂಡಿ ಸೀಳುವ ಕೆಲಸ ಮಾಡುತ್ತಿದ್ದರು. ಕಡೆಗೆ 
ಅವರಲ್ಲಿಗೆ ಹೋಗಿ "ವಿಮಾ' ಕೋಲ್ಕತ್ತ ಮೂಲದಿಂದ ಬ೦ದ ಪರಿಯನ್ನು ವಿವರಿಸಿ ಪಾಠ ಮಾಡಿ ತಿ 
ಹೇಳಬೇಕಾಯಿತು. ನಗರ ಸಾರಿಗೆ ಬಸ್‌ ನಿಲ್ದಾಣದಲ್ಲಿ ಇನ್ನೇನು ಹೊರಡಬೇಕೆಂದಿದ್ದ ಬಸ್ಸಿನ ಬಳಿ 
ಅವಸರವಾಗಿ ಓಡಿಬಂದ ಹುಡುಗನೊಬ್ಬ “ಭೀಮ ನಗರಕ್ಕೆ ಹೋಗುತ್ತಾ'? ಎಂದದ್ದಕ್ಕೆ ಬಸ್ಸಿನೊಳ ದಾತ 
ಹೌದೆಂದು ತಲೆ ಆಡಿಸಿದ. ತಕ್ಷಣ ಆತ ಒಳ ತೂರಿದ. ಅರ್ಥ ದಾರಿ ಕ್ರಮಿಸಿದ ಮೇಲೆ' ಸಂಜೇಹಗೊಂಡು 
ನಿರ್ವಾಹಕನನ್ನು ಕೇಳಿದ "ವ್ರ ಬಸ್ಸು ಎಲ್ಲಿಗೆ ಹೋಗುತ್ತದೆ?” ಎಂದು. ವಾಸ್ತವವಾಗಿ ಆ ಹುಡುಗ 
ಮಹಾನಗರದ ಇನ್ನೊ ೦ದು ಭಾಗದಲ್ಲೆರುವ ಜೈ ಭೀಮ ನಗರಕ್ಕೆ ಹೋಗಬೇಕಾಗಿತ್ತಂತೆ. ಸಂಕ್ಷಿಪ್ತ ರೂಪದಲ್ಲಿ 
ಹೇಳುವದಾದರೆ ಎರಡೂ ಜೆ.ಬಿ. ನಗರಗಳೇ. * ಜೊತೆಗೆ ಈ ಮಹಾನಗರದ ಹೊಟ್ಟಿಯಲ್ಲಿ ಜೆ.ಪಿ.ನಗರವೂ 
ಜೆ.ಸಿ.ನಗರವೂ, ಜಗಜೀವನರಾಮ ನಗರವೂ ಇವೆ. ಕಿವಿ-ಬಾಯಿಗಳನ್ನು ಸರಿಯಾಗಿ ತೆರೆದಿಟ್ಟುಕೊಳ್ಳದಿದ್ದರೆ 
ಇಂಥ ಎಡವಟ್ಟು ಅನಿವಾರ್ಯವೇ. ಎಷ್ಟೋ ಕಡೆ, ಗವರ ಮೆಂಟ್‌ ಕಾಲೇಜ್‌ ಫಾರ್‌ ವುಮೆನ್‌ ಎಂದಿರುವುದನು 
ಸರ್ಕಾರೀ ಹೆಣ್ಣು ಮಕ್ಕಳ ಕಾಲೇಜು” ನಂದು ಬರೆದಿರುವುದುಂಟು. ಸರ್ಕಾರೀ ಹೆಣ್ಣು ಮಕ್ಕಳು ಖಾಸಗಿ 


ಹೆಣ್ಣು ಮಕ್ಕಳು "ಎಲ್ಲಿಯಾದರು ಉಂಟೆ? ಲಕ್ಷಣವಾಗಿ ಹೆಣ್ಣು ಮಕ್ಕಳ ಸರ್ಕಾರೀ "ಕಾಲೇಜು ಎಂದು 
ಬರೆಯಬಹುದಿತ್ತು. 


ಹುಡುಕುತ್ತ ಹೋದರೆ ಭಾಷಾಂತರದ ಅವಾಂತರಗಳು ಸಾಕಷ್ಟು ಸಿಕ್ಕಾವು. ಸಧ್ಯ ಇಷ್ಟಕ್ಕೆ ವಿರಾಮ 
ಹೇಳುತೇನೆ. 


ತರ ಲ್ಸ ಡಿ 
ಕೆ.ಪಿ.ಡಬ್ಲ್ಯುಡಿ. ಕ್ವಾರ್ಟರ್ಸ್‌, ಡಿ-೧೫೪, ಜೀವನ್‌ ಬಿಮಾ ನಗರ, ಬೆಂಗಳೂರು ೫೬೦ ೦೭೫ 


೧೦ 


ಕಾಡಿನಲ್ಲನ ಆದಿವಾಸಿಗಳ ಪುನರ್ವಸತಿ: ಸಮಸ್ಯೆ - ಪರಿಹಾರ 


ಕೆ.ಎಸ್‌. ನವೀನ್‌ 


ಳೆದೆರೆಡು ದಶಕಗಳಿ೦ದ ಕಾಡಿನಲ್ಲಿ ವಾಸಿಸುತ್ತಿರುವ ಆದಿವಾಸಿಗಳ ಪುನರ್ವಸತಿ ಕುರಿತಾದ ಚರ್ಚೆ 
ೆ ಡೆಯುತ್ತಿದೆ. ಪರಿಸರವಾದಿಗಳು, ಮಾನವಹಕ್ಕುಗಳ ಹೋರಾಟಗಾರರು ಹಾಗೂ ಆದಿವಾಸಿಗಳ ಹಕ್ಕುಗಳಿಗಾಗಿ 
ಹೋರಾಡುತ್ತಿರುವ ಅನೇಕ ಸರ್ಕಾರೇತರ ಸಂಘಟನೆಗಳು ಈ ಬಗ್ಗೆ ತಮ್ಮ ತಮ್ಮ ವಾದ ಮಂಡಿಸಿವೆ. 
ದರೆ, ಆದಿವಾಸಿಗಳ ಪುನರ್ವಸತಿ ಇಂದಿನ ತುರ್ತು ಅಗತ್ಯವಾಗಿದ್ದು, ಈ ಕುರಿತು ಜನ ಜಾಗ್ಯತಿ 
ಹಾಗೂ ಸಾರ್ವಜನಿಕ ಪರಾಮರ್ಶೆ ಅಗತ ವಾಗಿದೆ. “ಆದಿವಾಸಿಗಳಿಗೆ ಪುನರ್ವಸತಿ” ಎಂಬ ಅಭಿಪ್ರಾಯವೇ 
ೀಲ್ನೋಟಕ್ಕೆ ಮಾನವ ೫ ಸ0ಯಾಗಿ ಕಾಣಬಹುದು. ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ, 
ಕಾಡು ಜೀವನದ ಕಾರ್ಪಣ್ಯಗಳ ಮಧ್ಯೆ ಬಾಳುತ್ತಿರುವ ಹಾಗೂ “ನಾಗರಿಕರ” ಜೀವನಕ್ಕೆ ಯಾವ ರೀತಿಯಿಂದಲೂ 
ಸೊಂದರೆಮಾಡದ ಇವರನ್ನು ನಾಗರಿಕತೆಯೇ ತಂದೊಡ್ಡಿದ ಅರಣ್ಯನಾಶಕ್ಕೆ ಅಪರೋಕ್ಷವಾಗಿ 
ಹೊಣೆಗಾರರನ್ನಾಗಿಸಿ ಅವರ ನೆಲೆಯಿಂದಲೇ ಬೇರ್ಪಡಿಸಿ, ಅವರಿಗೆ ತೀರ ಅಪರಿಚಿತವಾದ ಬದುಕಿಗೆ 
ಡುವುದು ಮಾನವೀಯವೇ? ಎಂಬುದು ಪ್ರಾಮಾಣಿಕ ಪ್ರಶ್ನೆ ಈ ವಿಷಯವನ್ನು ಇಂದಿನ ಖುದ್ದು 
ಆದಿವಾಸಿಗಳ ಸ್ಥಿತಿಗತಿ, ಕಾಡುಗಳ ಪರಿಸ್ಥಿತಿ, ತನ್ಮೂಲಕ ಪರಿಸರದ ಮೇಲಾಗುವ ಪರಿಣಾಮವನ್ನು [= 
್ಲಲೆಯಲ್ಲಿ ಪರಿಶೀಲಿಸಬೇಕಾಗಿದೆ. 


ಇಂದು ಕಾಡುಗಳು ಮೊದಲಿನ, ಅಂದರೆ ಈ ಶತಮಾನದ ಆರಂಭದ ದಿನಗಳಂತೆ ಇಲ್ಲ ಎಂಬುದು 
ರಾಸ್ತವ. ಮೊದಲ ಮಹಾಯುದ್ದದ ಫಲವಾಗಿ ಬಂದ ಬಂದೂಕಿನಿಂದ ತೊಡಗಿ ಉಕ್ಕಿನವರೆಗೆ ಅನೇಕ 
ಅಗತ್ತೆಗಳು ಕಾಡುಗಳಿಗೆ ಮುಳುವಾಯಿತು. ಎರಡನೇ ಮಹಾಯುದ್ಧ ಹಾಗೂ ಆನಂತರದ ವೈಜ್ಞಾನಿಕ 
ನಳವಣಿಗೆಗಳು ಕಾಡಿಗೆ ಮಾರಕವಾಗಿಬಿಟ್ಟವು. ಆದಿಮ ಹಂತದಲ್ಲಿದ್ದ ವನ್ಯಜೀವಿ ವಿಜ್ಞಾನವೂ ಇದಕ್ಕೆ 
ಓರಕವಾಯಿತು. ಬೇಟೆ ೧೯೭೨ರವರೆಗೂ ಕಾನೂನ ಬದ್ಧವಾಗಿಯೇ ಇದ್ದದ್ದರಿಂದ ಅರಣ್ಯಪ್ರಾಣಿಗಳ 
ಹನನ ಅವ್ಯಾಹತವಾಗಿ ಸಾಗಿತು. ಸ್ವಾತಂತ್ರ್ಯಾ ನಂತರ ಪ್ರಧಾನಿ ಪಂಡಿತ ನೆಹರುಅವರ ಧಾರ್‌ 
ಇಲಯಗಳಿಗಾಗಿಯೂ ಕಾಡುಗಳು “ಬಲಿಯಾದದ್ದು ಐತಿಹಾಸಿಕ ಸತ್ಯ. ಜೊತೆಗೆ ಮೇಲೆ ಹೇಳಿದಂತೆ 
ಅಂದು ಪರಿಸರ ಸಂರಕ್ಷಣೆ: ಎಂಬುದು ತಮಾಷೆಗೆ ವಿಷಯವಾಗುತ್ತಿತ್ತು (ಆದರೆ, ಮೈಸೂರಿನ ಎಂಜಿನಿಯರ್‌ 
ಪನಿಪತಿ ಭಟ್ಟರು ಆಕಾಶವಾಣಿಯಲ್ಲಿ ಪಶ್ಚಿಮಘಟ್ಟದ ಕಾಡಿನ "ನಾಶದ ಬಗ್ಗೆ ಭಾಷಣ ಮಾಡುತ್ತಿದ್ದರು, 
ಹುಶಃ ಅವು 'ಪರಿಸರ ಪರ ಮೊದಲ ಭಾಷಣಗಳು) “ಇದರೊಂದಿಗೆ ಮಾನವನ "ಸ್ವಾರ್ಥ ತಳುಕುಹಾಕಕೊಂಡ 
ನಂತರ ಕಾಡಿನ ನಾಶಕ್ಕೆ ಎಣೆಯಿಲ್ಲದಂತಾಯಿತು. ಹುಲಿ ಸಂಶೋಧಕ ಹಾಗೂ ಪರಿಸರ ಚಳುವಳಿ 
ಶಿಹಾಸಕಾರ ವಾಲ್ಲಿಕ್‌ ಥಾಪರ್‌ "ಹೇಳುವಂತೆ ಕಳೆದ ದಶಕದಲ್ಲಿ ಸರ್ವೋಚ್ಚ ನ್ಯಾಯಾಲ ನೆರವಿಗೆ 
ಸಾಕೆ ಭಾರತದಲ್ಲಿ ಇಂದು ಇರುವ ಕಾಡುಗಳಲ್ಲಿ ಶೇಕಡ "೫ರಷ್ಟು ಸಹ ಇರುತ್ತಿರಲಿಲ್ಲ. ಇಂದು 
$ಜ ಕಾಡುಗಳು ಭಾರತದ ವಿಶಾಲ ಪ್ರದೇಶದ ಕೇವಲ ೧೫ರಷ್ಟು ಮಾತ್ರ ಎಂದರೆ ಸಮಸ್ಯೆಯ ತೀವ್ರತೆಯ 
ಅರಿವಾಗುತದೆ. 

ಹಾಂಡ್‌ ನಾನಾ ಒತ್ತಡಗಳಲ್ಲಿ ತೊಳಲಾಡುತ್ತಿರುವ ಕಾಡುಗಳಲ್ಲಿ, ವನ್ಯಪ್ರಾಣಿಗಳಂತೆ ಆದಿವಾಸಿಗಳೂ 
ಸ್ಹ ತೊಂದರೆಯಲ್ಲಿದ್ದಾರೆ. ಹಿಂದಿನ ವಿಶಾಲವಾದ ಕಾಡುಗಳು ಅವರನ್ನು ಪೋಷಿಸುತ್ತಿದ್ದಂತೆ ಇಂದು 
ಸಾಧ್ಯವಿಲ್ಲ. ಅರಣ್ಯ ಉತ್ಪನ್ನಗಳ ಸಂಗ್ರಹಣೆ ಕಾಡಿಗೆ ಮಾರಕ ಎಂದು ಅನೇಕ ಅಧ್ಯಯನಗಳು ತೋರಿಸಿಕೊಟ್ಟಿವೆ. 
; ನಮ್ಮ ನ್ಯಾಶನಲ್‌ ಜಿಯೋಗ್ರಾಫಿಕ್‌ ಹಾಗೂ ಡಿಸ್ಕವರಿ ವಾಹಿನಿಗಳಲ್ಲಿ ತೋರಿಸುವಂತಹ ಬೆತ್ತಲೆ 
ಅರಿಗುವ , ಬಿಲ್ಲು ಬಾಣ ಹಿಡುದು ಅಲೆಯುವ, ಬಿದರಿನೊಳಗೆ ವಿಷದ ಬಾಣವಿಟ್ಟು ಊದಿ ಬೇಟೆಯಾಡುವ 
ಆದಿವಾಸಿಗಳು ಭಾರತದ ಕಾಡುಗಳಲ್ಲಿ ಇಲ್ಲ. ನಮ್ಮಲ್ಲಿನ ಆದಿವಾಸಿಗಳಿಗೆ ಈಗ ಹಣದ ಬೆಲೆ ಗೊತ್ತಾಗಿದೆ. 


ಹಾವ 


ಜಾ ೨ ೩೧ 


| 
| 
| 
| 
| 


ಕಾಡಿನ ಉತ್ಪನ್ನಗಳು ಹೊರಗೆ ಹಣಗಳಿಸುತ್ತವೆ ಎಂಬುದು ಅವರನ್ನು ಕಾಡು ಬಿಟ್ಟು ಹೊರಗೆ ಬರುವಂ 
ಮಾಡಿದೆ. ಡೇವಲ ಅಂಡಮಾನ್‌ ದ್ವೀಪಗಳಲ್ಲಿ ಮಾತ್ರ ಬಿಜಿವೀ ಸ್ವಾಮಿಯವರ ಪುಸ್ತಕ “ಹಸುರ 
ಹೊನ್ನು” ಪುಟಗಳು ಪರಿಚಯಿಸುವ, ನಾವು ನಿಜವಾದ ಅರ್ಥದಲ್ಲಿ ಆದಿವಾಸಿಗಳು ಎಂದು ಕರೆಯ 
ಹೋ ಬಾ ಸಿಕ್ಕುತ್ತಾರೆ). ಜೊತೆಗೆ, ಈ ಜನರ ಕಾಡಿನ ತಿಳಿವಳಿಕೆಯನ್ನು, ಅಮಾಯಕತೆಯನ್ನು 
ದುರುಪಯೋಗಪಡಿಸಿಕೊಳ್ಳುವ ಒಂದು ವ್ಯವಸ್ಥಿತ ಜಾಲ ಕಾರ್ಯನಿರತವಾಗಿದೆ. ಕಾಡಿನ ಅವನತಿ ಇಲಿಂದ 
ಮತ್ತೊಂದು ಬಗೆಯಲ್ಲಿ ತೊಡಗುತ್ತದೆ. ಮಧ್ಯವರ್ತಿಗಳ ಮೂಲಕ ಈ ಜನ ತಮಗರಿವಿಲ್ಲದಂತೆಯೆ 
ಕಾಡಿನ ಜೀವಿವೈವಿಧ್ಯವನ್ನು ಹಾಳುಗೆಡಹುತ್ತಿದ್ದಾರೆ. ಅವರ ಕಾಡಿನ ಬಗೆಗಿನ ತಿಳುವಳಿಕೆಯೇ 
ಅದ್ಭುತವಾದದ್ದು, ಆದರೆ, ಕಾಡಿನ ಉತ್ಪನ್ನ ಗಳನ್ನು ಅವರು ಸಂಗಹಿಸಲು ಉಪಯೋಗಿಸುವ ದಾರಿಮಾಃ 
ಕಾಡಿಗೆ ಅನಾಹುತಕಾರಿಯಾದದ್ದು. ಧಕ್‌ ಸಮೃ ದೃವಾಗಿದ್ದಾಗ ಇದು ಗಣನೆಗೆ ಬರುತ್ತಿರಲಿಲ್ಲ. ಇದರಿಂ॥ 
ಇಂದು ನಮ್ಮ ಉತ್ತರ ಕರ್ನಾಟಕದ ಕಾಡುಗಳಲ್ಲಿನ ಉಪ್ಪಾಗೆ ಹಣ್ಣು, “ಜಂಕ್‌ ಫುಡ್‌” ತಿಂದು ಬೆಳೆಂ 
ಅಮೆರಿಕ ಜನರ ಬೊಜ್ಜು ಕರಗಿಸುವ ಔಷಧದಲ್ಲಿ ಉಪಯೋಗಿಸಲು ರಫ್ತಾಗುತ್ತಿದೆ. ನಮ್ಮ ಅನೇಕ ಅರಃ 
ಉತ್ಪನ್ನಗಳು ನೈತಿಕ ಹಾಗೂ ಕಾನೂನು ಬಾಹಿರ ಮಾರ್ಗದಲ್ಲಿ ಜಾಗತಿಕ ಮಾರುಕಟ್ಟೆ ತಲಪುತ್ತಿದೆ. 


ಇಂದು ಕಾಡಿನಲ್ಲಿ ವಾಸಿಸುತ್ತಿರುವ ಆದಿವಾಸಿಗಳು ಹೊರ ಜಗತ್ತನ್ನು ಕ೦ಡವರು. ಅಲ್ಲಿನ ಯುವಜನರೆ 
ಹೊರಬರಲು ಇಚ್ಚಿಸುತಿದ್ದಾರೆ. ಇವರಿಗೆ ಕಾಡಿನಲ್ಲಿ ಯಾವ ಸೌಲಭ್ಯಗಳೂ ದೊರಕುವುದು ಸಾಧ್ಯವಿಲ್ಲ 
ಶಿಕ್ಷಣ, ವೈದ್ಯಕೀಯದಂತಹ ಸೌಲಭ್ಯಗಳು ಇವರಿಗೆ ಬೇಡವೆ? ಎಷ್ಟು ದಿನ ಇವರು ಹೀಗಿರಲು ಸಾಧ್ಯ 
ನಾಡಿನಲ್ಲಿರುವರಿಗೆ ಒದಗಿಸಬೇಕಾಗಿರುವ ಎಲ್ಲ ಸೌಲಭ್ಯಗಳು ಇವರಿಗೂ ಬೇಕೆಂಬುದು ನಾಗರಿಕರೆಲ್ಲರಿಗೂ 
ಸಮ್ಮತವಾದದ್ದೆ. ಆದರೆ, ಇವನ್ನೆಲ್ಲಾ ಕಾಡಿನಲ್ಲಿ ಒದಗಿಸುತ್ತಾ ಹೋದರೆ, ಅಳಿದುಳಿದಿರುವ ಕಾಡುಗಳು 
ನಿರ್ನಾಮವಾಗುತ್ತದೆ. ೧೯೭೨ರ ವನ್ಯಜೀವಿ ಸಂರಕ್ಷಣಾ ಕಾನೂನು ಯಾರಿಗೂ ಕಾಡಿನಲ್ಲಿ ಒಂದು 
ಕಡ್ಡಿಯನ್ನು ಮುರಿಯಲೂ ಬಿಡುವುದಿಲ್ಲ(ಅಕ್ಷರಶಃ). ಕಾಡುಗಳ ರಕ್ಷಣೆಗೆ ಈ ಕಾನೂನಿನ ಈ ಅಂ 
ಬಹಳ ಮುಖ್ಯ ಕಾಡಿನಿಂದ ಏನು ತರಬಾರದು ಅಂತೆಯೇ ಕಾಡಿಗೆ ಏನನ್ನೂ ಸೇರಿಸಬಾರದು (ಅದು 
ಪ್ರಾಣಿಯೇ ಇರಬಹುದು ಸಸ್ಯವೇ ಇರಬಹುದು) ಎಂಬುದು ವೈಜ್ಞಾನಿಕ ಹಾಗೂ ಈ ಕಾನೂನಿನ 
ಬಹುಮುಖ್ಯ ಅಂಶ. ಹೀಗಿರುವಾಗ ಆದಿವಾಸಿಗಳು ಕಾಡಿನಲ್ಲಿ ಹೇಗೆ ಬದುಕ ಬಲ್ಲರು? ಕಾನೂನು ಅರಿ: 
ಜನ ಇವರ ಶೋಷಣೆಗೆ ತೊಡಗುತ್ತಾರೆ. ಸಾಮಾನ್ಯವಾಗಿ ನಡೆಯುವುದು ವನ್ಯಸಂಬಂಧೀ ಅಕ್ರಮ 
ಚಟುವಟಿಕೆ ಬೆಳಕಿಗೆ ಬರದಿದ್ದರೆ ಹಣ ಮಾಡುವವನು ಮಧ್ಯವರ್ತಿ ಮತ್ತು ಈ ಮಾಫಿಯಾ ಗುಂಪು 
ಕಾಡುವಾಸಿಗೆ ಸಿಗುವುದು ಕಡ್ಲೇಬೀಜ. ಸಿಕ್ಕಿಬಿದ್ದರೆ ಜೈಲುಶಿಕ್ಷೆ ಅನುಭವಿಸುವವನು ಕಾಡುವಾಸಿ. ಅವನು 
ತಾನೆ ಕಾಡಿನೊಳಗೆ ಹೋಗಿ ಸಂಗ್ರಹಿಸಿದ್ದು! | 


ಇನ್ನೊಂದೆಡೆ ಸಂರಕ್ಷಿತ ಕಾಡುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಈ ದೇಶದ ಕಾನೂನೇ 
ನಿಷೇಧಿಸಿದೆ. ಆದ್ದರಿಂದ, “ಾಡಿನೊಳಗಿನ ಜನ TE "`ಶಾಲೆಗಳಿಲ್ಲದೆ. ಆಸ್ಪತ್ರೆಗಳೂ ಸೆ ಸೇರಿದಂ 
ಯಾವುದೇ ನಾಗರಿಕ ವ್ಯವಸ್ಥೆಯಿಲ್ಲದೆ ಆಜೀವಪರ್ಯಂತ ಬದುಕಬೇಕಾಗುತ್ತದೆ. ಸಹ ಮಾನವರನ್ನು & 
ಸ್ಥಿತಿಯಲಿಯೇ ಇರಲಿ ಎಂಬುದು ಎಷ್ಟರ ಮಟ್ಟಿಗೆ ಮಾನವೀಯ ಎಂಬುದನ್ನು ನಮ್ಮ ಮಾನವ ವಿಸ 


ಚಳವಳಿಗಾರರು ಯೋಚಿಸಬೇಕು. ಕಾಡಿನೊಳಗೆ ಅಭಿವ ದ್ಧಿ ಅಸಾಧ್ಯ ಎಂಬುದನ್ನು ಆದಷ್ಟು ಬೀಗ 
ಅರ್ಥಮಾಡಿಕೊಳ್ಳಬೇಕಾಗಿದೆ. 


ಕಾಡುವಾಸಿಗಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಇತ್ತೀಚಿ 
ರೂಪಿಸಿ, ಚಾಲ್ತಿಗೆ ತಂದಿದೆ. ಇದು ಕಾಡುವಾಸಿಗಳಿಗೆ ಒಳಿತು ಮಾಡುವುದಕ್ಕಿಂತ ಮಧ್ಯವರ್ತಿಗಳಿ! 
ಸಹಾಯ ಮಾಡುವುದೇ ಹೆಚ್ಚು ಇದರಿಂದಲೂ ಕಾಡುವಾಸಿಗಳು ಮತ್ತಷ್ಟು ಕಾಡನ್ನು ರಿ 
ಮಾಡುವುದಕ್ಕಾಗಲಿ, ವಾಣಿಜ್ಯ ಉದ್ದೇಶಗಳಿಗೆ ಕಾಡು ಉತ್ಪನ್ನಗಳನ್ನು ಸಂಗ್ರಹಿಸುವುದಾಗಲೀ. ಧ್ಯವಿಲ್ಲ. 


ಇನ್ನು ಪರಿಹಾರವೆಂದರೆ, ಇಂದು ಕಾಡಿನಲ್ಲಿರುವ ಜನರಿಗೆ ಈ ವಿಷಯಗಳನ್ನು ಮನದಟ್ಟು ೩ ಮಾಡಿ 
ಸ್ವಪ್ರೇರಣೆಯಿಂದ ಹೊರಬರುವಂತೆ ಮಾಡುವುದು ಹಾಗೂ ಇವರನ್ನು ಕಾಡಿನ ಹೊರಗೆ ಉತ್ತಮ ಸೌಲಭ್ಯ- 
ಜೀವನಾಸರೆಯೊಂದಿಗೆ ಪುನರ್ವಸತಿಗೊಳಿಸುವುದೇ ಅತ್ಯಂತ ಸೂಕ್ತ ಹಾಗೂ ಮಾನವೀಯ ರಿಹಾರ. 


೨ಎ ಈತ 


ಈಗಾಗಲೇ ನಾಗಪುರ (ನಾಗರಹೊಳೆ ಅಭಯಾರಾಣ್ಯದ ಸಮೀಪ) ಸರ್ಕಾರದೊಂದಿಗೇ ಇಂತಹ 
ರ್ವಸತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕೃಷಿತರಬೇತಿ ಪಡೆದ ಆದಿವಾಸಿಗಳು ನೆಮ್ಮದಿಯ ಜೀವನ 
ಡೆಸುತಿದ್ದಾರೆ. ಅಲ್ಲಿಯ ಮಕ್ಕಳು ತಮ್ಮ ವಂಶಸ್ಥರಲ್ಲಿಯೇ ಮೊದಲಿಗರಾಗಿ, ಶಾಲೆಯ ಮುಖ ಕಾಣುತಿದ್ದಾರೆ 
ು೦ಬುದು ಎಷ್ಟು ಸಂತೋಷದ ವಿಷಯ! ಭದ್ರಾ ಅಭಯಾರಣ್ಯದಲ್ಲೂ ಇಂತಹ ಕಾರ್ಯಕ್ರಮ ನಡೆದಿದೆ. 
ನೆ, ಕಾಟಿ ಮತ್ತು ಕರಡಿಗಳ ದಾಳಿಯಿಂದ ತೊಂದರೆಗೊಳಗಾಗಿ ತಮ್ಮ ಬೆಳೆಗಳನ್ನೂ ಸಂರಕ್ಷಿಸಿಕೊಳ್ಳಲಾಗದೆ, 
ಎರಡು ಹೊತ್ತು ಊಟಕ್ಕೆ ಪರದಾಡುತಿದ್ದ ಮಂದಿ ಇಂದು ಡಿ.ವಿ. ಗಿರೀಶ್‌, ಸರ್ಕಾರ ಹಾಗೂ ಸರ್ಕಾರೇತರ 
ಸ್ಥೆಗಳ ನೆರವಿನಿಂದ ಕಾಡಿನಿಂದ ಹೊರಗೆ ಬಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಮುಖ್ಯವಾಹಿನಿಯಲ್ಲಿ 
'ಪ ಡೆಯಾಗುತ್ತಿದ್ದಾರೆ. ನಮ್ಮ ಮಾನವ ಹಕ್ಕುಗಳು ಹಾಗೂ ಇತರೆ ಸರ್ಕಾರೇತರ ಸಂಸ್ಥೆಗಳ ಪಾತ್ರ 
ಲ್ಲಿಯೇ ಮಹತ್ವವಾಗುವುದು. ಇವರು ಈ ಪುನರ್‌ವಸತಿ ಕಾರ್ಯ ಸುಗಮವಾಗುವಂತೆ ನೋಡಿಕೊಂಡು, 
ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಜೀವನೋಪಾಯಕ್ಕೆ 
ರ್ಗ ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕು ಹಾಗೂ ಅವರ ಮಕ್ಕಳ ಶಿಕ್ಷಣಕ್ಕೆ ವ್ಯವಸ್ಥೆಯಾಗಬೇಕು. 
೦ದಿನ ಪರಿಸ್ಥಿತಿಯಲ್ಲಿನ ಧನಾತ್ಮಕ ಅಂಶವೆಂದರೆ, ಕಾಡುವಾಸಿಗಳ ಯುವಕರು ಹೊರಬಂದು ಹೊಸ 
ೇೀವನ ನಡೆಸಲು ಸಿದ್ಧರಿದ್ದಾರೆ. ದಕ್ಷಿಣ ಭಾರತದ ಅನೇಕ ಕಾಡುಗಳಲ್ಲಿ ನಡೆಸಿದ ಅಧ್ಯಯನಗಳಲ್ಲಿ ಈ 
ಡುಜನರು ತಮ್ಮ ಕೆಲಸವನ್ನೇ ತಮ್ಮ ಮಕ್ಕಳು ಮುಂದುವರಿಸಲು ಇಚ್ಛಸುತ್ತಿಲ್ಲ. ಈ ಕೆಲಸ ತರುವ 
ರಿಡಾಂತರಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಜನರಿಗೆ ಉತ್ತಮ 
ವನ ಒದಗಿಸುವ ಹೊಣೆಯೂ ಈ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಸರ್ಕಾರಗಳಿಗೆ ಸೇರಿದ್ದು. 


ಇದು ವಾಸ್ತವಾಂಶಗಳು. ಇನ್ನು ಕೆಲವು ಅವೈಜ್ಞಾನಿಕ ಕಾರಣಗಳನ್ನು ನೀಡಿ ಆದಿವಾಸಿಗಳನ್ನು 
ಡಿನಲ್ಲೆ ಬಿಡಬೇಕು ಎಂದು ವಾದಿಸಲಾಗುತ್ತಿದೆ. ಜಾಗತೀಕರಣ ಒಂದು ಸಮಗ್ರ ಮಂಥನ ಎಂಬ 
ಚಾರ ಸಂಕಿರಣದಲ್ಲಿ ಶ್ರೀ ಕಲ್ಕುಳಿ ವಿಠ್ಠಲಹೆಗೆಡೆಯವರು ಅನೇಕ ಕಾರಣಗಳನ್ನು ನೀಡುತ್ತಾರೆ. ಅವೆಲ್ಲವೂ 
೦ದಿನ ವೈಜ್ಞಾನಿಕ ಪರಿಸರ ಸಂರಕ್ಷಣಾ ವಿಜ್ಞಾನದ ಬೆಳಕಿನಲ್ಲಿ ಪರಿಗಣನೀಯವಲ್ಲ. ವನ್ಯಜೀವಿ ವಿಜ್ಞಾನ 
ಎತರೆ ಎಲ್ಲ ವಿಜ್ಞಾನಗಳ ಸಾರವನ್ನು ಗ್ರಹಿಸಿ ತಂತ್ರಜ್ಞಾನವಾಗಿ ಅಭಿವರ್ಧಿಸಿದೆ. ಸೌಂದರ್ಯೋಪಾಸನೆ 
ಕರಿಸರವಾದವಾಗುವುದಿಲ್ಲ. ಇದನ್ನು ವಿಷಯದ ವೈಜ್ಞಾನಿಕ ಹಿನ್ನೆಲೆಯಲ್ಲಿಯೇ ಅರ್ಥೈಸಬೇಕು. ಈ 
ಟ್ಟಿನಲ್ಲೆಯೇ ಕೆ.ವಿ ಸುಬ್ಬಣ್ಣವನವರ ಒಂದು ಚಳುವಳಿಯ ವಿಚಾರಧಾರೆಯನ್ನು ಮತ್ತೊಂದು ಚಳುವಳಿಗಾರರು 
ಅರ್ಥೈಸಿಕೊಳ್ಳುವ ಪ್ರಯತ್ನಮಾಡದೆ ಪ್ರತಿಷ್ಠೆಯ ವಿಷಯಮಾಡಿಕೊಳುವ ದುರಂತದ ವಿಷಯ ನಮ್ಮ 
ಮುಂದಿದೆ. 


ವಿಶ್ವದ ಮಾರುಕಟ್ಟೆಯ ಜಾಲದಿಂದ ನಮ್ಮತನವನ್ನು ನಮ್ಮ ದೇಶದ ಅತ್ಯಮೂಲ್ಯ ವಿಶ್ವದ ಇತ 
ಭಾಗದಲ್ಲಿ ದೊರಕದ ಜೀವಿವೈವಿಧ್ಯವನ್ನು ಕಾಪಾಡಿಕೊಳ್ಳುವುದು ಖುದ್ದು ನಮ್ಮ ಉಳಿವಿನ ದೃಷ್ಟಿಯಿಂದಲೇ 
ಮುಖ್ಯವಾಗುತ್ತದೆ. ಹಾಗಾಗಿ, ಸದ್ಯದ ಪರಿಸ್ಥಿತಿಯಲ್ಲಿ ಕಾಡನ್ನು ಜನರ ವಸಹಾತಿನಿಂದ ಪ್ರತ್ಯೇಕಿಸಿ ರಕ್ಷಿಸುವುದು 
ಸಮ ಜೀವಿವೈವಿಧ್ಯ ಹಾಗೂ ಮುಖ್ಯವಾಗಿ ಇಂದು ಮಾರಾಟದ ಸರಕಾಗುತ್ತಿರುವ ನೀರಿನ ಲಭ್ಯತೆಯ 


ನಾವಿಂದು ಬಳಸುತ್ತಿರುವ ನೀರು ಒಂದಲ್ಲಾ ಒಂದು ಸಮೃದ್ಧ ಕಾಡಿನಿಂದ ಬರುತ್ತಿರುವುದು. 
ಮಾಂಸಾಹಾರಿ ಪ್ರಾಣಿಗಳು, ಸಸ್ಯಾಹಾರಿ ಪ್ರಾಣಿಗಳು ಕಾಡಿನ ಸಮೃದ್ಧಿ ನೀರಿನ ಲಭ್ಯತೆ ಇವೆಲ್ಲವೂ ಒಂದು 
ರಪಳಿಯ ಅವಿಭಾಜ್ಯ ಅಂಗಗಳು. ಮಾನವ ಇದನ್ನು ಸಂರಕ್ಷಿಸಲು ಮಾತ್ರ ಪ್ರವೇಶಿಸುವುದು ವೈಜ್ಞಾ: 
ವಾಮಾನ ವೈಪರೀತ್ಯದ ಈ ದಿನಮಾನಗಳಲ್ಲಿ ಇನ್ನೂ ವೈಜ್ಞಾನಿಕ ಮಾಹಿತಿಯನ್ನು ಬದಿಗಿಟ್ಟು, ಕಾಡುಗಳನ ನ 
ಶಕ್ತೆ ಕಾರಣವಾದರೆ, ಮುಂದಿನ ಜನಾ೦ಗದ ಮಾತಿರಲಿ ನಾವೇ ದುರ್ಭರ ದಿನಗಳನ್ನು ಎದುರಿಸ 


ಗುತ್ತದೆ. ಚ 


ಪಸೆ ಅ ೩೬ 


ಸಿ ಓಬಳಪ್ಪ ರಸ್ತೆ, ಚಿಕ್ಕಮಾವಳ್ಳಿ, ಬೆಂಗಳೂರು ೫೬೦ ೦೦೪ 


೧೧ 


ಕನ್ನಡಿಗರ ಕನ್ನಡದ ಮನೆ 


“ವೈಎಧ್ಯದಲ್ಲಿ ಐಕ್ಯ”, ಇದು ಭಾರತ, ವಿಶ್ವಕ್ಕೆ ಸಾರಿದ ಮಹಾದರ್ಶನ. 


ಈ ದರ್ಶನ ಪಡೆದ, ವಿಶ್ವಖ್ಯಾತ ಮಾನವಮುಖಿ ನಾಯಕರಲ್ಲಿ ಒಬ್ಬರಾದ ಪ್ರಧಾನಿ ua 
ನೆಹರೂ ಅವರು ಮತ್ತೆ ಪ್ರಪಂಚಕ್ಕೇ ನೀಡಿದ್ದಾರೆ. (ಈ ದರ್ಶನ ಪ್ರಕೃತಿಯ ಮೂಲ ಸ್ವರೂಪವೂ ಹೌ 

ಕನ್ನಡಿಗರಾದ ನಮಗೆ ಪ್ರಕೃತಿಯ ಪ್ರತಿರೂಪವೇ ಆಗಿರುವ “ಪುಸ್ತಕಮನೆ''ಯ ಪರಿಚಯವುಂಟು 
ಇದು ಕನ್ನಡಿಗರ ಕನ್ನಡದ ಮನೆ. 

ನೀವು ಕ್ರಮೇಣ ಸೃಷ್ಟಿಸಿದ ಪುಸ್ತಕ ಪ್ರಪಂಚ ಒಂದು ಅಪರೂಪ ದೃಶ್ಯ, ಸಾಹಿತ್ಯ ಸಂಪತ್ತಿನ ಸಂಗ್ರಹ 
ದರ್ಶನ ಹಾಗೂ ಲಾಭ. 


ನನಗೆ ತಮ್ಮ ಈ ಸೃಷ್ಟಿಯ ಪೂರ್ಣ ಪರಿಚಯವಿರಲಿಲ್ಲ. ಇದು ನನ್ನ ನಷ್ಟ ನನಗೆ ನಾನು ಇತರರಿಂದ 


ಆಗಾಗೆ ಕೇಳುತ್ತಿದ್ದ ರೋಚಕ ಪ್ರಸ್ತಾಪಗಳ ಅರಿವು ಮಾತ್ರ ಈಗ ಹಗ್ಗದ್ದೇೆ. ಹರಸು ಎಂದು ವಿಶ್ವಶಕ್ತಿಯನ್ನು 
ಪ್ರಾರ್ಥಿಸಿದ್ದೇನೆ. 


ಪ್ರಸಿದ್ಧ ದಾರ್ಶನಿಕ ಹಾಗೂ ಸಾಹಿತಿ ದಿವಂಗತ ಶ್ರೀ ಸತ್ಯಕಾಮರು ಜಗತ್ತಿನ ಎಲ್ಲ ಹೆಣ್ಣುಗಳು ತ 
ತಾಯಿ ಎಂದು ನಂಬಿದವರು. ಅದರಂತೆ ನಡೆದವರು. 


ಒಮ್ಮೆ ನಾನು ಈ ಗುರುವನ್ನು ಸ್ಮರಿಸಿದ ಸಂದರ್ಭ. ಅಲ್ಲಿಯವರೆಗಿನ ನನ್ನ ಬಾಳನ್ನು ಹಿ 
ನೋಡಿದೆ. ನಾನು ನನಗೆ ಪ್ರಜ್ಞೆ Se ಇರುವವರೆಗೆ: ಕೃತಜ್ಞತೆಯಿ೦ದಿರಬೇಕಾದ ವ್ಯಕ್ತಗಳ ಡ 
ಸಾಲಿನಲ್ಲಿ ನನ್ನವಳಾದ ಸೀತಳನ್ನು ಕಂಡೆ. 


ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಕೆ. ನೇಮಿನಾಥ ಅವರು ಕೈ ಹಿಡಿದವಳಿಗೆ ಕರ ಜೋರಿ 
ಪವಿತ್ರ ಕಾರ್ಯ ನಿರ್ವಹಿಸಬಹುದಾದ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಮನನೀಯ ಹಾಗೂ ಮಾನವೀಯ 


೩೪ ೨ ಈತ 


ಸಂದೇಶ ಸಾರುವ ರಾಷ್ಟ್ರಕವಿ ಕುವೆಂಪು ಅವರ ಕವನವೊಂದನ್ನು ನನ್ನ ಗಮನಕ್ಕೆ ತಂದರು. ಮತ್ತೊಂದು 
ುಪಕಾರ ಮಾಡಿದರು. | 

“ಸ್ವರ್ಗ ದ್ಹಾರದಿ ಯಕ್ಷ ಪ್ರಶ್ನೆ” ಕವನದ ಪ್ರತಿಗಾಗಿ ದೆಹಲಿಯಿಂದ ಬೆಂಗಳೂರು ಯಾತ್ರೆ ಆರಂಭಿಸಿದೆ. 
ಬೆಂಗಳೂರಿನಲ್ಲಿ ಎಲ್ಲಿ ಸುಲಭವಾಗಿ ಸಿಕ್ಕೀತು? ಎಲ್ಲಿಗೆ ಹೋಗಲಿ? ಚಿಂತೆ ಬಿಟ್ಟೆ ನೇರವಾಗಿ ಪುಸ 


ಹ 


ಮನೆಗೆ ಬಂದೆ. ನಿಮ್ಮ ಮನೆಗೆ ಬಂದೆ. ಈ ಮನೆ ಎಷ್ಟೊಂದು ಮಂದಿಗೆ ಮಾರ್ಗದರ್ಶನ ಮಾಡುತ್ತ 


| 
| 
| ಬಂದಿದೆ ! 

.. ಸಾಹಿತ್ಯ ಖುಷಿ ಕುವೆಂಪು ಒಮ್ಮೆ ತಮ್ಮ ಕನಸಿನಲ್ಲಿ ಸಾಯುತ್ತಾರೆ. 

“ಅರ್ಥವಾಗದ ಸಗ್ಗ ಎನಿತಿದ್ದರೇನು? ಅರ್ಥವಾದರೆ ಸಾಕು, ನರಕವೂ ಜೇನು” ಎಂದು ಕುವೆಂಪು 
5೨ ದಾರಿಯಲ್ಲಿ ನುಗ್ಗುತ್ತಾರೆ. 

“ನನಗಿಲ್ಲಿ ಹುಗಲಿಲ್ಲ. ಹಿಂತಿರುಗು ನಾಕಕೆ” ಎಂದು ದನಿಯೊಂದು ಗರ್ಜಿಸುತ್ತದೆ. ದೂರದಲ್ಲಿ 
ಬುಚ್ಚಿದ್ದ ನಾಕದ ಮಹಾದ್ವಾರ ಕಾಣಿಸುತ್ತದೆ. 

ತಮ್ಮ ಬಗ್ಗೆ ಏನೆಲ್ಲ ಪರಿಚಯ ಹೇಳಿಕೊಂಡರೂ ಸ್ವರ್ಗದ ಬಾಗಿಲಿನಲ್ಲಿದ್ದ ದೌವಾರಿಕ ಒಪ್ಪನು. 
ರ್ಗದ ಬಾಗಿಲು ತೆರೆಯಲಿಲ್ಲ. ಕಡೆಗೆ ದೌವಾರಿಕ “ನಿನ್ನ ಹೃದಯದ, ನಿನ್ನ ಹೃದಯಾತ್ಮದೊಲವಿನ 
8ಸರನುಸಿರು'' ಎಂದು ಹೇಳುತ್ತಾನೆ. 

ಆಗ ಕುವೆಂಪು ಅವರು “ನಿಜಕ್ಕಾಗಿ ನಾಚಿಕೆಯನಾಚೆಗೆ ತಳ್ಳಿ “ನಾ...ನು...ಹೇ...ಮಿ...ಗಂ...ಡ'' ಎಂದು 
ಕೇಳುತ್ತಾರೆ. ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಕುವೆಂಪು ಸ್ವರ್ಗ ಪ್ರವೇಶಿಸುತ್ತಾರೆ. 

ಈ ಮಹಾ ಪ್ರವೇಶದ ಪ್ರಖರತೆಯ ದರ್ಶನ ಮಾಡಿ ಆನಂದಿಸ ಬಯಸುವವರು ಈ ಕವನವನ್ನು 
ಓಮ್ಮೆ ಓದಬೇಕು. 

ಇದು ಕುವೆಂಪು ಅವರು ತಮ್ಮ ಕನಸಿನಲ್ಲೂ ಕನ್ನಡಕ್ಕೆ, ಕನ್ನಡಿಗರಿಗೆ ನೀಡಿದ ಕೊಡುಗೆ. 

ಈ ಕೊಡುಗೆ ನನಗೆ ನೀಡಿದ ಸ್ಫೂರ್ತಿಯ ಬೆಳಕಿನಲ್ಲಿ ನಾನು ಬರೆದ “ನಮಿಸಿದರೆ ನಾಕ” ಎಂಬ 
ಖನವನ್ನು “ಸುಧಾ'' ಪ್ರಕಟಿಸಿ ಪ್ರೋತ್ಸಾಹ ನೀಡಿತು. 

ಇದು ನಾನು ಪುಸ್ತಕ ಮನೆಯಿಂದ ಅಂದರೆ ನಿಮ್ಮ ಮನೆಯಿಂದ ಪಡೆದ ಜೀವಮಾನದ ಸಹಾಯ 
ಹಾಗೂ ಪ್ರೋತ್ಸಾಹ. 

ಹರಿ-ಹರ-ಪ್ರಿಯರಾದ ನೀವು ಹರಿ ಹಾಗೂ ಹರರಂತೆ ವಿಚಾರಪ್ರಿಯರು. ತಮ್ಮ ಸ್ಪಷ್ಟ ಅನಿಸಿಕೆಗಳನ್ನು 
ರ ಎಂದೂ ಅ೦ಜದವರು. ಅವನ್ನು ಕೇಳುವಾಗ ಕೆಲವರಿಗೆ ನೀವು ಸ್ನೇಹಮುಖಿ ಅಲ್ಲ ಎಂದು 
ಅನಿಸಬಹುದು. ಆದರೆ ನೀವು ಎ೦ದೂ ಸಮಾಜಮುಖಿ. 

ನಿಮ್ಮೆಲ್ಲ ಯೋಚನೆ ಹಾಗೂ ಯೋಜನೆಗಳೆಲ್ಲ ಸಮಾಜಮುಖಿಯೇ. ಇದು ನನ್ನ ಅಲ್ಲಾನುಭವ. 
ಈಗ “ಪ್ರಜಾಸಾಹಿತ್ಯ'' ಎ೦ಬ ಪುಸ್ತಿಕೆಯನ್ನು ಆರಂಭಿಸಿದ್ದೀರಿ. ಪುಸ್ತಿಕೆ ಹೆಸರೇ ನನ್ನ ನಿಮ್ಮೊಡನಿನ 
ಶಿನುಭವ - ಅನಿಸಿಕೆಗಳಿಗೆ ಸಾಕ್ಷಿ. ಪುಸಿಕೆಗೆ ಒಂದು ವರ್ಷ. ತುಂಬಿದೆ. 

ಕೆಲ ಪುಸ್ತಿಕೆಗಳನ್ನು ನೋಡುತ್ತ ಬಂದಿರುವ ನನಗೆ ಒಂದು ರೀತಿಯಲ್ಲಿ ಸಾಹಿತ್ಯ ಪ್ರಕೃತಿಯ ಕಿರು 
'ವೇ ಆಗಿದೆ. ಅಭಿನಂದಿಸುತ್ತೇನೆ. 

ನಿಸರ್ಗ ನಟಿಸದು. ನಲಿಯುತ್ತದೆ, ನಲಿಸುತ್ತದೆ. 

“ಪುಸ್ತಕಮನೆ” ಯ' ಹರಿಹರಪ್ರಿಯರ ಈ ಪ್ರಯತ್ನ ಯಶಸ್ಸನ್ನು ಗಳಿಸಲಿ, ಎಂದು ಹರಿಹರರನ್ನೇ 


ಹಾರೈಸುತ್ತೇನೆ. 


ಕ 


ಡಿ 


ಈ "೨೫೩೫ 


೧, ೫ನೇ ಕ್ರಾಸ್‌, ೭ನೇ ಬ್ಲಾಕ್‌ ಪಶ್ಚಿಮ, ಜಯನಗರ, ಬೆಂಗಳೂರು ೫೬೦ ೦೭೦ 


೧೨ 


ರಾಯಚೂರು ಅಲ್ತಾಫ್‌ ತಂಡದವರಿಗೆ ಅಭಿನಂದನೆ 
ಬಂಡಾಯ, ಪ್ರಜಾವಾಣಿ ವಿಮರ್ಶಕರಿಗೆ ಶ್ರದ್ಧಾಂಜಅ 


ಕಳದ ಸೆಪ್ಟೆಂಬರ್‌ ಬೆಂಗಳೂರಿನ ರಾಜಕೀಯ ಹೊಲಸಿನ ನಡುವೆಯೇ ಸದ್ದುಗದ್ದಲವಿಲ್ಲದೆ ಮೈಸೂರು 
ಬ್ಲಾಂಕ್‌ ಕನ್ನಡ ಬಳಗದ ಆಶ್ರಯದಲ್ಲಿ ಎಂದಿನಂತೆ ವಿ. ನವರತ್ನ ರಾಜು ಸ್ಮಾರಕ "ರಾಜ್ಯಮಟ್ಟದ ಕನ್ನಡ 
ನಾಟಕ ಸ್ಪರ್ಧೆ ನಡೆದು, ೧೭ ನಾಟಕಗಳನ್ನು ಪ್ರದರ್ಶಿಸಲಾಗಿದೆ. ಇದರಲ್ಲಿ “ರಾಯಚೂರಿನ” ಅಲ್ಪಾಫ್‌ 
ರಂಗಮಿತ್ರ ತಂಡದವರು, ನಾನು ೩೦ ವರ್ಷಗಳ ಹಿಂದೆ ಕನ್ನಡಕ್ಕೆ ತಂದ “ಜಾಬಾಲಿ' ನಾಟಕವನ್ನು 
ಪ್ರದರ್ಶಿಸಿದ್ದಾರೆ (೨೯-೯- ೦೭). ಕೊನೆಗೆ ನಾಟಕ ಸ್ಪರ್ಧೆಯಲ್ಲಿ ಕು ನಾಟಕಕ್ಕೆ ಶ್ರೇಷ್ಠ ರಚನೆ ಎಂಬ ಪ್ರಶಸಿ 
ಕೂಡ ದೊರತಿದೆ. ಕುವೆಂಪು, ಬಿ. ಚಂದ್ರಶೇಖರ್‌, ವೆಂಕಟರಾಮ್‌, ಯು.ಆರ್‌. ಅನಂತಮೂರ್ತಿ, 
ಆರ್ಯ, ಪೂರ್ಣಚಂದ್ರ ತೇಜಸ್ವಿ, ಚಂದ್ರಶೇಖರ. ಕಂಬಾರ, ಬಿ.ವಿ. ವೈಕುಂಠರಾಜು, ಎಚ್‌.ಎಸ್‌. 
ವೆಂಕಟೇಶಮೂರ್ತಿ - ಅಂಥವರ ನಾಟಕಗಳು ಸರ್ಧೆಯಲ್ಲಿದ್ದವು ಎಂಬುದು ಮುಖ್ಯವಾದ ಸಂಗತಿ. 
ಹೀಗಿದ್ದೂ ಯಾವುದೇ ಪೂರ್ವಾಗಹವಿಲ್ಲದ (ಅಂಥವರೂ ಈ ಕನ್ನಡ ನಾಡಿನಲ್ಲಿ ಇನ್ನೂ ಬದುಕಿದ್ದಾರೆ 
ಎಂಬುದು ನಂಬುವುದಕ್ಕೆ ಸಾಧ್ಯವಾಗುತ್ತಿಲ್ಲ) ಆ ಎಲ್ಲ ತೀರ್ಪುಗಾರರಿಗೆ ಮೊದಲು ಧನ್ಯವಾದಗಳು. 

ಈ ಅಲ್ತಾಫ್‌ ಹಾಗೂ ನನ್ನ ಪರಿಚಯವಿಲ್ಲ. ಶ್ರೀನಿವಾಸ ಕಪ್ಪಣ್ಣ ಅವರೇನೋ ಅಲ್ತಾಫ್‌. ನನಗೆ 
ಚೆನ್ನಾಗಿ ಗೊತ್ತು ಎಂದು ಹೇಳುತ್ತಲೇ ಪ್ರಶಸ್ತಿ ಬಂದದ್ದಕ್ಕೆ ನನ್ನನ್ನು ಅಭಿನಂದಿಸಿದರು. ಎಚ್‌.ಎಸ್‌. 
ವೆಂಕಟೇಶಮೂರ್ತಿ ಅವರೂ ನಾಟಕ ಸ್ಪರ್ಧೆಯ ಕೊನೆಯ ದಿನ, ಅಲ್ತಾಫ್‌ ಅವರನ್ನು ಬಳಿ ಕರೆದು 
ಮೆಚ್ಚಿಗೆ ಸೂಚಿಸಿದರಂತೆ. ನಿಜವಾಗಿಯೂ ಈ ಎಲ್ಲ ಧನ್ಯತೆ, ಅಭಿನಂದನೆ, ಮೆಚ್ಚಿಗೆ ಸಲ್ಲಬೇಕಾದದ್ದು 
ರಾಯಚೂರಿನ ಆ ರಂಗಮಿತ್ತರಿಗೆ. ಹೇಗೋ ೭-೧೦-೨೦೦೭ರಂದು ನನ್ನನ್ನು ಸಂಪರ್ಕಿಸಿದ ಅಲ್ತಾಫ್‌, 
ಇಂದು ಕೂಡ ರಾಯಚೂರಿನಲ್ಲಿ ಪ್ರದರ್ಶಿಸುವ ಸುದ್ದಿ ಮುಟ್ಟಿಸಿದರು. "ಅಬ್ಬಾ! ಮುವ್ವತ್ತು ವರ್ಷದ 
ರಂಗಭೂಮಿಯ ಅನ್ಯಾಯವನ್ನು ಒಮ್ಮೆಲೇ ಪರಿಹರಿಸಿದ ಪು ಪುಣ್ಯ ಈ ಗೆಳೆಯರಿಗೆ ಸಲ್ಲಬೇಕು. ಬೆಂಗಳೂರಿನಲ್ಲಿ 
ತುಂಬಿತುಳುಕುತ್ತಿರುವ "ರಂಗಭೂಮಿ ರಾಜಕೀಯ ರಾಯಚೂರಿನ ನೆಲದಲ್ಲಿ ಹುಟ್ಟಿ ಬೆಳೆದಿಲ್ಲವಲ್ಲ ಎಂಬ 
ಸಂತೋಷ ಮಾತ್ರ ನನ್ನ ಪಾಲಿನದಾಗಿದೆ. 


ಬೇರೆ ಯಾರಾದರೂ ಮೇಲಿನ ಮಾತುಗಳನ್ನು ಹೇಳಿ, ಬರೆದು ನಿಲ್ಲಿಸಬಹುದು, ನಿಲ್ಲಿಸಬೇಕು. 
ಏಕೆಂದರೆ ಅವರ್ಯಾರೂ ಪುಸ್ತಕಮನೆ ಹರಿಹರಪ್ರಿಯ ಅಲ್ಲವಲ್ಲ ! 


ಬ೦ಡಾಯ ಸಾಹಿತ್ಯ ಸಂಘಟನೆ ಪ್ರಾರಂಭವಾದ ದಿನಗಳಲ್ಲೆ, ನಿಜವಾದ ಬಂಡಾಯ ಬರಹಗಾರರನ್ನು 
ಹೊರಗಿಟ್ಟು (ಮರಕ್ಕೆ ಮರದಕಾವೇ ಕೊಡಲಿ ಎನ್ನುವಂತೆ) ಸಮಯ ಸಾಧಕ ಬಂಡಾಯಗಾರರು ತಲೆಎತ್ತಿದ 
ಆ ಸಂದರ್ಭದಲ್ಲಿ ಪ್ರಕಟವಾದ ಕೃತಿ “ಈ ಜಾಬಾಲಿ'. 


ಅಂತೆಯೇ ಬಿ.ವಿ. ವೈಕುಂಠರಾಜು "ಪ್ರಜಾವಾಣಿ' ಸಾಪ್ತಾಹಿಕ ಪುರವಣಿ ನೋಡಿಕೊಳ್ಳುತ್ತಿದ್ದ ಆ 
ಕಾಲದಲ್ಲಿ ಪ್ರಕಟವಾದ ಈ ಕೃತಿಯನ್ನು ಹುಡುಕಿಹುಡುಕಿ ವಯೋವೃದ್ಧ. ಸನಾತನಿ ರಿವ್ಯೂ ಕಾರ ಪ್ರಹ್ಲಾದರಾವ್‌ 
ಎಂಬುವವರಿಗೆ ಕಳುಹಿಸಿ, ಆ ಮಹಾತ್ಮ ಕೇವಲ ಒಂದೇ ಮಾತಿನಲ್ಲಿ ಈ ಕೃತಿಯನ್ನು ಓದದೆಯೇ 
ಕೊಂದದ್ದು, ಈ ಕ್ಷಣಕ್ಕೂ ನೆನಪಿದೆ. 


ಹಾಗೆಯೇ ಅದು ಹಾ.ಮಾ. ನಾಯಕರ ಸಾಹಿತ್ಯ ಅಕಾಡೆಮಿ ಜಮಾನ, ಒಡ್ಡೋಲಗ. 
ಅನ೦ತಮೂರ್ತಿಯವರಿಗೆ ಹೇಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಾರದಂತೆ ಸದಾ ನೋಡಿ ಕೊಂಡ/ 
ದರೊ, ಹಾಗೆ ಹರಿಹರಪ್ರಿಯನಿಗೆ ಯಾವ ಪ್ರಶಸ್ತಿ, ಮನ್ನಣೆ. ಬಹುಮಾನ ಎಟುಕದಂತೆ, ತಮಗೆ ಬೇಕಾದವರಿಗೇ 
ದಕ್ಕುವಂತೆ (ಸು. ರುದ್ರಮೂರ್ತಿಶಾಸ್ತ್ರಿಯವರನ್ನು ತಪ್ಪಿಸಿ ರಾವ್‌ಬಹಾದ್ದೂರರಿಗೆ ಕೊಟ್ಟಂತೆ) ಎಚ್ಚರಿಕೆ 
ವಹಿಸುತ್ತಿದ್ದ ಕಾಲ. ಹೀಗಾಗಿ ಈ “ಜಾಬಾಲಿ” ಕೃತಿಗೆ ತಪ್ಪಿಸಿ, ಅದರ ಉತ್ತರಾರ್ಧವಾಗಿ ಮುಂದೆ ಬಂದ 
ತನ್ನ ಶಿಷ್ಯೋತ್ತಮಳ ಕೃತಿಗೆ ಬಹುಮಾನ ಬರುವಂತೆ ನೋಡಿಕೊಂಡದ್ದು ಕೂಡ, ಇನ್ನೂ ಸಾಯದ ನನ್ನ 


ಸವ A 


WN 4k 


+ 
ತ 
& 
4 


Pr 


ರಾಷ್ಟ್ರಕವಿ, ಗುಡಿಹಳ್ಳಿ, ನಾಯರಿ, ಮೈಸೂರು ಬ್ಯಾಂಕ್‌ ಮಿತ್ರರ ನೆರವು 


a ತಾನೆ ವಿದೇಶ ಪ್ರವಾಸದಿಂದ ಮರಳಿದ ಹಿರಿಯರಾದ ರಾಷ್ಟ್ರಕವಿ ಜಿ.ಎಸ್‌. ಶಿವರುದ್ರಪ್ಪ ಸ. 
ನ್ನ ಕಂಡುಬರಲು ಹೋಗಿದ್ದೆ. ಕುವೈತ್‌ ಕನ್ನಡ ಬಳಗದ ಸದಸ್ಯರು, ಸಾ ಆ 
ು. ಅವರ ನಡುವೆಯೂ ಬನ್ನಿ ಎಂದೂ, ಗಂಟೆಗಟ್ಟಲೆ ಕೂರಿಸಿಕೊಂಡು, ಸ್ವಲ್ಪ ತಾಳಿ ನಾನು _ 


ಆನಂತರ ಚೆಕ್‌ ಪುಸ್ತಕ ತಂದು, ಎಷ್ಟು “ೊಡಲಿ ಎಂದು ಕಣ್ಣಿನಲ್ಲಿ ತುಂಟನಗೆ ಬೀ 
ುಖದಲ್ಲಿ ಗಾಂಭೀರ್ಯದಿಂದ ಪ್ರಶ್ನಿಸಿದಾಗ ತಡಬಡಾಯಿಸಿದೆ. ನೋಡನೋಡುತ್ತಲೇ ನ 
ನಿರ ರೂ.ಗಳನ್ನು ನೀಡಿ, ಸದ್ಯಕ್ಕೆ ಇಟ್ಟುಕೊಳ್ಳಿ ಎಂದು ಅಂತಃಕರಣಪೂರ್ವಕ ಹರೆಸಿ ಕಳಿಸಿಕೊಟ್ಟರು. 


ಸೊನ್ನೆ ಇದ್ದಕ್ಕಿದ್ದಂತೆ ಗೆಳೆಯ ಗುಡಿಹಳ್ಳಿ ನಾಗರಾಜ್‌ ಮೊಬೈಲ್‌ ಮಾಡಿ, ಬೋನೆಸ್‌ ಬಂದಿದೇರಿ, 
೫ ಎಂದರು. ಆಯಿತು ಎಂದು ಹೇಳಿ, ಕೊಟ ನಿ ಸಮಯಕ್ಕೆ ಪರಸರ ಭೇಟಿಯಾಗದೆ ಹೋದಾಗಲೂ, 
ನು ಹೊತ್ತಿನಲ್ಲಿ ಹೇಗೋ ಸಂಪರ್ಕಿಸಿ ಇದ್ದಲ್ಲಿಗೆ ಅವಾಂತರದಲ್ಲಿ ಬಂದ, ನಿಮಿಷಾರ್ಥದಲ್ಲಿ 
ಶಿ ಇಟ್ಟುಕೊಳ್ಳಿ ಎಂದು ಕೊಟ್ಟು ಮಾಯವಾದರು. ನೋಡಿದರೆ ಸಾವಿರ ರೂ.ಗಳ ಒಂದು 


ದಲ್ಲಿರುವ ಗುಡಿಹಳ್ಳಿಯ ಮನಸ್ಸೂ ಇಷ್ಟು ದೊಡ್ಡದೆ ! N 


~~ ಆತ್ಮೀಯ ಗೋಪಾಲಕೃಷ್ಣ ನಾಯರಿಯವರ ಮನೆಗೆ ಹೋಗಿದ್ದಾಗ, ಅಯಿದುನೂರರ 
ರಸೀದಿ ಹಾಕಿದೆ. ಎಷ್ಟಕ್ಕೆ ಬರೆದಿರಿ, ಇನ್ನೂ ಸ್ವಲ್ಪ ಕೊಡಬಗ್ಲೇರೀ, ಇಟ್ಟುಕೊಳ್ಳೀಪ್ಪಾ ಎಂದು ' 
ರ ರೂ.ಗಳನ್ನು ಕೊಡುವುದೆ! ಸ 

ತ ಬ್ಯಾಂಕ್‌ ಆಫ್‌ ಮೈಸೂರು ಪ್ರ ಪ್ರಧಾನ 2. ಕನ್ನಡ ವಿಭಾಗದಲ್ಲಿ ಉಪ ವ್ಯವಸ್ಥಾಪಕರಾದ 
|. ಕಟ್ಟುವ, ತಾನು ಎರಡನೇ ವರ್ಷದ ಚಂದಾ ಜೊತೆಗೆ ಇನ್ನಷ್ಟು ಸಹಾಯ ಮಾಡಿಯು, 
ತ್ತಲಿನವರನ್ನು ರೆಕರೆದು ಚಂದಾ ಕೊಡಿಸಿದರು. ಹೀಗೆ "ಸಿಕ್ಕವರೇ, ಭಾರತದ ಶ್ರೇಷ್ಠ 
ಬರಹಗಾರ ಪ್ರೇಮಚಂದ್‌ ಮುನ್ಹಿ ಅವರ "ಗೋದಾನ'ವನ್ನು ಕನ್ನಡಕ್ಕೆ ಅನುವಾದ 
ಡಿದ ಕೋಲಾರದ ರಾಮಕೃಷ್ಣ ಉಡುಪ ದಂಪತಿಗಳ ಮಗಳು ಟಿ.ಆರ್‌. 'ಉಷ್ಣಾರಾಣಿ. ಸಹಾಯ 
್ಲಾಪಕರಾಗಿ, ದೇಶದ ನಾನಾ ಕಡೆ ಸೇವೆ ಸಲ್ಲಿಸಿ, ಈಗ ಬೆಂಗಳೂರಿಗೆ ಬಿಂದಿರುವ ಈಕೆ, 
ೌಗಲೇ “ಪ್ರಜಾಸಾಹಿತ್ಯ' ಗಮನಿಸಿದ್ದೇನೆ ಎಂದು "`ಮೆಚ್ಚಿಕೊಳ್ಳುತ್ತಲೇ ಒಂದು ಸಾವಿರ ರೂ.ಗಳ 

ನೀಡಿದರು. 


ಹ 


ಇಂಥ ಹೃದಯವಂತರೇ “ಪ್ರಜಾಸಾಹಿತ್ಯ'ಕ್ಕೆ ಪೆನ್ನಿಧಿವ೦ತರು. 
ಸಂಪಾದಕ 


ಇಂಥ ತಿಕ ಲೋಕದ ವಾತಾವರಣದಲ್ಲಿ, ನನ್ನ ಸಾಹಿತ್ಯ ಬರಹ ಬದುಕಿನಲ್ಲಿ ಕೊಂದವರೆಲ್ಲ 
೩೦ ವರ್ಷಕ್ಕೆ ಅವರೆಲ್ಲರಿಗೂ ಶ್ರದ್ಧಾಂಜಲಿ: ಅರ್ಪಿಸುತ್ತ, ನನ್ನ ಕೃತಿಯೊಂದಕ್ಕೆ 


ಆಡದ ರಾಯಚೂರಿನ 'ಅಲಾಫ್‌ 'ರಂಗಮಿತ್ತರಿಗೆ' ವಿಶೇಷವಾಗಿ ಕೃತ ಜತೆ ಹೇಳುತ್ತ, ಇಂಥವರ 
ಈ ನಾಡಿನಲ್ಲಿ ಸಾವಿರವಾಗಲಿ ಎಂದು ನನ್ನ "ಹಾಗೆ ಅನ್ಯಾಯಕ್ಕೆ, ತುಳಿತಕ್ಕೆ ಒಳಗಾದ ಎಲ್ಲ 
ಅಗಳು ನಿರಾಶರಾಗದೆ ಶುಭ ಆಶಿಸಲಿ ಎಂದು ಬಯಸುತ್ತೇನೆ. 

ೆ ಸಂಪಾದಕ 


ದ.*ನಿಜವಾಗಿ ಸಾವಿರವೇ ಹದು ಹತ್ತಾರು ಬಾರಿ ನೋಡಿಕೊಂಡೆ. ದೊಡ್ಡ ಪತ್ರಿಕೆಯಲ್ಲಿ ದೊಡ್ಡ 


x 
ಪ್ರಾ 


ಲ ವರ್ಷದ ಚಂದಾ ಮಾತ್ರ ಕೊಟ್ಟಿದ್ದಲ್ಲವೆ? ಸ್ವ ಸ್ವಲ್ಪ ಹಣ ಕೊಡಬೇಕೆಂದಿದ್ದೇನೆ "ನಿಮಗೆ-ಎರಿದ ತ್ತು 


೧.೧. Ramadas Naidu 


Filn-Video Producer & Director 


Naidu Studic 
FILM & VIDEO PRODUCTION 
EQUIPMENT UNIT | 

# 132, Upstairs 
Above Srinidhi Co-Operative Rank 
R.V. Road, Bangalore - 560 004 
Ph. : Off: 26608134 | 
Tele Fax : 0091-80-26608134 , | 
Mobile’: 98450 79886 f 
E-mail : naidustudio@vsnl.net ' 


| 


